


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೭ | ಬೆಂಗಳೂರು, ಗುರುವಾರ, ಮಾರ್ಚ್‌ ೮, ೨೦೧೨ (ಫಾಲ್ಗುಣ ೧೮, ಶಕ ವರ್ಷ ೧೯೩೩) | ಸಂಚಿಕೆ ೧೦ 


ಭಾಗ - ೫ 
ಸರ್ಕಾರದ ಮತ್ತು ಖಾಸಗಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತಳಮಹಡಿ, 
ಸಿಟಿ ಸಿವಿಲ್‌ ನ್ಯಾಯಾಲಯ ಸಂಕೀರ್ಣ, ಬೆಂಗಳೂರು - 560 009. 


ನೇಮಕಾತಿ ಅಧಿಸೂಚನೆ 
ಸಂಖ್ಯೆ : ಎಡಿಎಂ /147/2011 ದಿನಾಂಕ: 9ನೇ ಫೆಬ್ರವರಿ 2012 
ವಿಷಯ : ಶೀಘ್ರಲಿಪಿಗಾರರ (5tಗಂr೩pಗೀr) ಹುದ್ದೆಗೆ ನೇಮಕಾತಿ ಬಗ್ಗೆ 
ಉಲ್ಲೇಖ : 1) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ- 11164/2009 ದಿನಾಂಕ 18.03.2010 


2) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ- 11164/2009 (Sub File -2) 
ದಿನಾಂಕ 19.01.2011 


3) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಎಲ್‌ಸಿಎ- 1/220/96 ದಿನಾಂಕ 08.03.2010 


4) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರಗಳ ಸಂಖ್ಯೆ ಎಲ್‌ಸಿಎ- 1136/2003 ದಿನಾ೦ಕ 23.06.2011 
ಮತ್ತು 24.10.2011 


5) ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ- 1154/2011 ದಿನಾಂಕ 01.10.2011 


ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಫಘಟಕದ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 27 (ಇಪ್ಪತ್ತೇಳು) 
ಶೀಘ್ರಲಿಪಿಗಾರರ (5160080861) ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯ ಬೆರಳಚ್ಚು 
ಪ್ರತಿ : ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 


1. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 31.03.2012 ಸಂಜೆ 4-00 ಗಂಟೆ. 


2. ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು : 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾ೦ತರ ಜಿಲ್ಲೆ, 

ತಳ ಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 
ಬೆಂಗಳೂರು-560 009. 


(೨೯೭) 


೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





3. ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ: 27 ( ಇಪ್ಪತ್ತೇಳು ) ಹುದ್ದೆ 





ಸಮತಳ ಮಾಜಿ | ಕ್ಷಮಾ | ಯೋಜನ 






































ವರ್ಗೀಕರಣ ನ ಜರು ಇತರೆ ಮಹಿಳಾ | ಗ್ರಾಮೀಣ ಸೈನಿಕ i ನಿರಾಶ್ರಿತ ಅಂಗವಿಕಲ | ಒಟ್ಟು 
ಇಂದ ಗೆ 
ಪ.ಜಾ 06 09 01 01 02 ವ ದ ದ — 04 
ಪ. ಪಂ. 01 ದ 01 ದ — ದ ದ — ದ 01 
ಪ್ರವರ್ಗ -1 01 02 0] 01 ದ = ಮ ಮ ಜಾ 02 
( ಬ್ಯಾಕ್‌ಲಾಗ್‌) 
ಪ್ರವರ್ಗ-2ಎ 06 09 0] 01 02 ಈ ದ ದ ಘಾ 04 
ಪ್ರವರ್ಗ-2ಬಿ 01 ದ 01 § ದ ದ — ದ — 01 
ಪ್ರವರ್ಗ-3ಎ 02 3. ದ 01 ಷ್‌ ದ 3. ದ ದ 01 
ಪ್ರವರ್ಗ-3ಬಿ 02 — ದ 01 ದ — ದ — ದ 01 
ಸಾಮಾನ್ಯ 18 to 20 and 02 04 03 01 1 01 02 13 
ಅರ್ಹತೆ 01 to8 
ಒಟ್ಟು 07 09 07 01 ದ 01 02 21 






































ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಯಾವುದೇ ಮುನ್ಸೂಚನೆ ಇಲ್ಲದೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. 
4. ವೇತನ ಶ್ರೇಣಿ - ರೂ. 7275-175-7800-200-8600-225-9500-250-10500-300-12300-350-13350 ಹಾಗೂ ಇತರೆ ಭತ್ಯೆಗಳು 
5, ಶೈಕ್ಷಣಿಕ ವಿದ್ಧಾರ್ಹತೆ : 
pe ಸ್ರ 


(1) ಎಸ್‌.ಎಸ್‌.ಎಲ್‌.ಸಿ. ಪರೀಕೆಯಲ್ಲಿ 


ಉ ದಾ 


ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 
(2) ಕನ್ನಡ ಮತ್ತು ಇಂಗ್ಲಿಷ್‌ ಪೌಢದರ್ಜೆಯ ಶೀಘ್ರಲಿಪಿ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 
(3) ಕನ್ನಡ ಮತ್ತು ಇಂಗ್ಲಿಷ್‌ ಪೌಢದರ್ಜೆಯ ಬೆರಳಚ್ಚು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 


(4) ಕಂಪ್ಯೂಟರ್‌ ಜ್ಞಾನ ಇರುವವರಿಗೆ ಆದ್ಯತೆ ನೀಡಲಾಗುವುದು 


6. ವಯೋಮಿತಿ: 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂತೆ: 
ಕನಿಷ್ಠ ವಯೋಮಿತಿ ; 18 ವರ್ಷ 
ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗ - 35 ವರ್ಷ 
ಪ್ರವರ್ಗ 2ಎ : 2 ಬಿ: 3ಎ : 3ಬಿ - 38 ವರ್ಷ 
ಪ.ಜಾ : ಪ.ಪಂ. : ಪವರ್ಗ-1 - 40 ವರ್ಷ 


ಲ 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ಚ್ಟ ಆಯ್ಕೆ ವಿಧಾನ : 
ಈ ಕೆಳಕಂಡ ನಿಯಮಗಳ ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 
(ಎ) ಕರ್ನಾಟಕ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ, 1977 
(ಬಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು, 1982. 


(ಸಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 


ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೫೯೯ 





ಆಯ್ಕೆಗೆ ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನ ಈ ಕೆಳಕಂಡಂತೆ ನಡೆಸಲಾಗುವುದು. 


(ಎ) 


ನೇಮಕಾತಿ ಪ್ರಾಧಿಕಾರದಿ೦ದ ನೇಮಿಸಲಾದ ಪರೀಕ್ಷಕರು ಒಂದು ನಿಮಿಷಕ್ಕೆ 120 ಪದಗಳ ವೇಗದಲ್ಲಿ 05 ನಿಮಿಷಗಳ ಅವಧಿ 
ಉಕ್ತಲೇಖನವನ್ನು ನೀಡುವರು ಮತ್ತು ಅಭ್ಯರ್ಥಿಯು ಆ ಉಕ್ತಲೇಖನದ ಟಿಪ್ಪಣೆಯನ್ನು 45 ನಿಮಿಷಗಳ ಅವಧಿಯೊಳಗೆ ಲಿಪ್ಯಂತರ 
ಮಾಡಿ ಬೆರಳಚ್ಚು ಮಾಡಬೇಕು. 


ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಹೊಂದಿದ್ದು, ಉತ್ತೀರ್ಣರಾಗಲು ಕನಿಷ್ಠ 50 ಅಂಕಗಳನ್ನು ನಿಗದಿಪಡಿಸಿದೆ. 
ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಪರೀಕ್ಷೆಗಳಲ್ಲಿನ ಮತ್ತು ಅರ್ಹತಾ ಪರೀಕ್ಷೆಯ ಒಟ್ಟು ಅಂಕಗಳ ಶೇಕಡವಾರುವಿನ ಮೊತ್ತದ ಆಧಾರದ 


ಮೇಲೆ 01 (ಒಂದು) ಖಾಲಿ ಹುದ್ದೆಗೆ 05 (ಐದು) ಅಭ್ಯರ್ಥಿಗಳ ಪ್ರಮಾಣದಲ್ಲಿ ಅಧಿಸೂಚನೆಯಲ್ಲಿ ಪ್ರಕಟಪಡಿಸಲಾದ ಹುದ್ದೆಗಳ 


ಸಂಖ್ಯೆಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 


8. ಪರಿವೀಕ್ಷಣಾ ಅವಧಿ 


ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಗಳಂತೆ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿಡಲಾಗುವುದು. 


9. ಅರ್ಜಿಯೊಡನೆ ಸಲ್ಲಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದೊಂದು ಛಾಯಾ ಪ್ರತಿ (ಪೋಟೋಕಾಪಿ : ಜೆರಾಕ್ಸ್‌) ಗಳನ್ನು ಸ್ವಯಂ ದೃಢೀಕರಿಸಿ 
ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಅರ್ಜಿಯೊಂದಿಗೆ ದಾಖಲಾತಿಗಳ ಮೂಲ ಪ್ರತಿ (ಒರಿಜಿನಲ್‌) ಗಳನ್ನು ಲಗತ್ತಿಸಬಾರದು. 


(ಎ) 


(ಡಿ) 
(ಇ) 


(ಎಫ್‌) 


(ಜಿ) 
(ಹೆಚ್‌) 


(ಐ) 


ಜನ್ಮ ದಿನಾ೦ಕವನ್ನು ನಮೂದಿಸಿರುವ ದಾಖಲಾತಿ (ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ) 
ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳು. 


ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹಾಗೂ ಇತರೆ ಪ್ರವರ್ಗಗಳ ಜಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ 
(ಮೀಸಲಾತಿ ಅಥವಾ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ) 


ಇತರ ಯಾವುದೇ ನಿಯಮಗಳ ಅನ್ವಯ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ ಸಂಬಂಧಿತ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 


ಕನ್ನಡ ಮಾಧ್ಯಮ: ಗ್ರಾಮೀಣ: ಯೋಜನಾ ನಿರಾಶ್ರಿತ: ಮಾಜಿ ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ, ಮೀಸಲಾತಿ 
ಪ್ರಮಾಣ ಪತ್ರ ನಿಗದಿತ ನಮೂನೆಯಲ್ಲಿ 


ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ ಸೇವಾ ಮತ್ತು ನಿರಾಕ್ಷೇಪಣಾ ಪ್ರಮಾಣ 
ಪತ್ರ ಸಲ್ಲಿಸತಕ್ಕದು. 


ನೃರ್ಥಿಯು ವಿದ್ಯಾಭ್ಯಾಸ ಮಾಡಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ. 


ಅ ೈರ್ಥಿಯ ನಡತೆಯನ್ನು ದೃಢಿಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ 
ಸಂಬಂಧಿಗಳಲ್ಲದ ಇಬ್ಬರು ಸ್ಥಳೀಯ ಗಣ್ಯವ್ಯಕ್ತಿಗಳಿಂದ ಪಡೆದ 6 (ಆರು) ತಿಂಗಳ ಈಚೆಗಿನ ಎರಡು ನಡತೆ ಪ್ರಮಾಣ ಪತ್ರಗಳು. 


ಅರ್ಜಿಯೊಂದಿಗೆ 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ ಸ್ವವಿಳಾಸದ ಲಕೋಟೆಯನ್ನು 
ಸಲ್ಲಿಸತಕ್ಕದ್ದು 


10. ಇತರೆ ಸೂಚನೆಗಳು : 


(ಎ) 


(ಬಿ) 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 
ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ : ಗಣಕೀಕೃತ ಪ್ರತಿಯ ಎಲ್ಲಾ ಅಂಕಣಗಳನ್ನು ನಿಗದಿತ ಉತ್ತರಗಳಿಂದ ಭರ್ತಿ 
ಮಾಡಿರತಕ್ಕದ್ದು. ಅಭ್ಯರ್ಥಿಗಳು ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸ್ವಂತ ಕೈಬರಹದಿಂದ ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 


ಅಭ್ಯರ್ಥಿಯು ಅರ್ಜಿಯ ನಿಗದಿತ ಜಾಗದಲ್ಲಿ ತನ್ನ ಇತ್ತೀಚಿನ ಒಂದು ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಲಗತ್ತಿಸತಕ್ಕದ್ದು 


ಹಾಗೂ ಅರ್ಜಿ ಮತ್ತು ಭಾವಚಿತ್ರ ಎರಡಕ್ಕೂ ಸೇರುವಂತೆ ಸಹಿಯನ್ನು ಮಾಡತಕ್ಕದ್ದು. 


೩೦೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಗೆ 


(ಡಿ) 


(ಆ) 


(ಜಿ) 


(ಹೆಚ್‌) 


(ಐ) 


ಅಭ್ಯರ್ಥಿಯು ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು 


ಯಾವುದಾದರೂ ಒಂದು ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 


ಸಲ್ಲಿಸಲಾಗಿದ್ದ 
ne] ಬಣ 


ಕೊನೆಯ ದಿನಾಂಕದ ನಂತರ ಸ್ವೀಕೃತಗೊಂಡ ಅರ್ಜಿಗಳನ್ನು, ಅಭ್ಯರ್ಥಿಯ ಸಹಿ ಇಲ್ಲದ ಅರ್ಜಿಗಳನ್ನು, ಸಂಪೂರ್ಣ ಸರಿಯಾಗಿ 
ವಿವರಗಳನ್ನು ಸ್ವಂತ ಕೈಬರಹದಿಂದ ತುಂಬಿರದ : ನಮೂದಿಸಿಲ್ಲದ ಅರ್ಜಿಗಳನ್ನು, ಅಗತ್ಯವಾದ ದಾಖಲಾತಿಗಳನ್ನು ಸಲ್ಲಿಸಿರದ ಅರ್ಜಿಗಳನ್ನು 
ಯಾವುದೇ ಸೂಚನೆ ಕೊಡದೆ ತಿರಸ್ಕರಿಸಲಾಗುವುದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅಸ್ಪದವಿರುವುದಿಲ್ಲ. 


ಅರ್ಹತಾ ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಂದರ್ಶನಕ್ಕೆ ಹಾಜರಾಗಬೇಕು 


ಹಾಗೂ ಈ ಸಂಬಂಧ ಪತ್ರ ಬಾರದ ಅಭ್ಯರ್ಥಿಗಳು ಅರ್ಹತಾ ಪರೀಕ್ಷೆಗೆ ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಕೊಳ್ಳತಕ್ಕದ್ದು. 
ಆಯ್ಕೆಯ ಸಂಬಂಧವಾಗಿ ಅರ್ಹತಾ ಪರೀಕ್ಷೆಗೆ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ 
ವ್ಯವಹಾರವನ್ನು ನಡೆಸಲು ಅಸ್ಪದವಿರುವುದಿಲ್ಲ. 

ಅಭ್ಯರ್ಥಿಯ ಹುದ್ದೆಗೆ ಅಗತ್ಯವಾದ ದೈಹಿಕ ಕ್ಷಮತೆ : ದೇಹದಾಢಣ್ಯತೆ ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರ ತೃಪ್ತಿ : ಸಮಾಧಾನ 
ಹೊಂದದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


ಯಾವುದೇ ಅಭ್ಯರ್ಥಿಯು ನೇಮಕಾತಿ : ಆಯ್ಕೆ ಬಗ್ಗೆ ಯಾರಿಂದಲಾದರೂ ಯಾವುದೇ ತರಹದ ಶಿಫಾರಸು : ವಶೀಲಿ : ಒತ್ತಡ 
ತಂದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 
ಇಂದ್ರಕಲಾ ಬಿ.ಎಸ್‌., 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಅರ್ಜಿ ನಮೂನೆ 
ಶೀಘ್ರಲಿಪಿಗಾರರ ಹುದ್ದೆಗೆ ಅರ್ಜಿ 





ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ 
ಭಾವಚಿತ್ರವನ್ನು ಅಂಟಿಸಬೇಕು. 
ಅರ್ಜಿ ಮತ್ತು ಭಾವಚಿತ್ರ ಎರಡರ 
ಮೇಲೂ ಬರುವಂತೆ ಸಹಿ 
ಮಾಡಬೇಕು. 











ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತಳಮಹಡಿ, 

ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 
ಬೆಂಗಳೂರು- 560 009. 


ಮಾನ್ಯರೆ, 


ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ: ಎಡಿಎಂ/47/2011 ದಿನಾಂಕ 09.02.2012 ರ ಪ್ರಕಟಣೆ ಮೇರೆಗೆ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಶೀಘ್ರಲಿಪಿಗಾರರ ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





1 


ಅಭ್ಯರ್ಥಿಯ ಹೆಸರು 


ಗಜ 


(ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿಯಲ್ಲಿ ಇದ್ದಂತೆ) 





ತಂದೆಯ ಹೆಸರು 





ತಾಯಿಯ ಹೆಸರು 





ಪೂರ್ಣ ವಿಳಾಸ 





ದೂರವಾಣಿ ಸಂಖ್ಯೆ 





ಹುಟ್ಟಿದ ದಿನಾಂಕ 
(ಸೂಕ್ತ ದಾಖಲಾತಿ ಲಗತ್ತಿಸತಕ್ಕದ್ದು) 








ವಯಸ್ಸು 
(ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂತೆ) 














ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ 


೩೦೧ 








8 


ವಯೋಮಿತಿ ಸಡಿಲಿಕೆ ಕೋರಿರುವಿರಾ? 
(ಹಾಗಿದ್ದಲ್ಲಿ ಸೂಕ್ತ ದಾಖಲಾತಿಯನ್ನು 
ಲಗತ್ತಿಸತಕ್ಕದ್ದು) 





ಲಿಂಗ : ಗಂಡು: ಹೆಣ್ಣು 





10 


ವಿವಾಹಿತರೇ : ಅವಿವಾಹಿತರೇ 





1] 


ವಿವಾಹಿತರಾಗಿದ್ದರೆ, ಗಂಡ : 
ಹೆಂಡತಿಯ ಹೆಸರು 





12 


ಅಭ್ಯರ್ಥಿಯ ಹಾಲಿ ಉದ್ಯೋಗ, ಅದರ ವಿವರ 
ಮತ್ತು ತಿಂಗಳ ವರಮಾನ 

(ಸರ್ಕಾರಿ ಸೇವೆಯಲ್ಲಿ ಇದ್ದಲ್ಲಿ ನಿರಾಕ್ಷೇಪಣಾ ಪತ್ರ 
ಸಲ್ಲಿಸತಕ್ಕದ್ದು) 





13 


ಪೋಷಕರ ಉದ್ಯೊಗ ಮತ್ತು ಅದರ ವಿವರ 





14 


ಪೋಷಕರ ವರಮಾನ 





15 


ಗಂಡ : ಹೆಂಡತಿಯ ಉದ್ಯೊಗ ಮತ್ತು ಅದರ 
ವಿವರ (ವಿವಾಹಿತರಾಗಿದ್ದಲ್ಲಿ) 





16 


ಗಂಡ : ಹೆ೦ಡತಿಯ ವರಮಾನ 





17 


ರಾಷೀಯತೆ 
ಅ 





18 


ಧರ್ಮ 





19 


ಮುಂದೆ ನಮೂದಿಸಿರುವ ಗುಂಪುಗಳಲ್ಲಿ ನಿಮಗೆ 
ಸಂಬಂಧಪಟ್ಟ ಅಂಕಣದಲ್ಲಿ ಗುರುತು ಹಾಕಿ. 


ಸಾಮಾನ್ಯ ಅರ್ಹತೆ 


ಪ್ರವರ್ಗ-2ಎ 





(ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳನ್ನು 
ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳು 


ಪ. ಜಾತಿ 


ಪ್ರವರ್ಗ-2ಬಿ 





ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 


ಪ. ಪಂಗಡ 


ಪ್ರವರ್ಗ-3ಎ 








ಪ್ರವರ್ಗ-1 








ಪ್ರವರ್ಗ-೨3ಬಿ 








20 


ಕನ್ನಡ ಮಾಧ್ಯಮ: ಗ್ರಾಮೀಣ: ಯೋಜನಾ ನಿರಾಶ್ರಿತ: 


ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ ನಮೂದಿಸಿರಿ 


(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 


ಮಾಜಿ ಸೈನಿಕ 








21 


ಶೈಕ್ಷಣಿಕ ವಿದ್ಯಾರ್ಹತೆ 
(ಸ್ವಯಂ ದೃಡೀಕೃತ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸತಕ್ಕದ್ದು) 


ಉತ್ತೀರ್ಣ 
ಹೊಂದಿದ 
ವರ್ಷ 


ನೊಂದಣಿ 
ಸಂಖ್ಯೆ 


ಗರಿಷ್ಟ 
ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡವಾರು 
ಅಂಕಗಳು 








ಕನ್ನಡ ಪ್ರೌಢದರ್ಜೆ ಶೀಘ್ರಲಿಪಿ ಪರೀಕ್ಷೆ 





ಇಂಗ್ಲಿಷ್‌ ಪ್ರೌಢದರ್ಜೆ ಶೀಘಲಿಪಿ ಪರೀಕ್ಷೆ 





ಕನ್ನಡ ಪ್ರೌಢದರ್ಜೆ ಬೆರಳಚ್ಚು ಪರೀಕ್ಷೆ 
ಕ್‌ ಚ pe 





ಇಂಗ್ಲಿಷ್‌ ಪ್ರೌಢದರ್ಜೆ ಬೆರಳಚ್ಚು ಪರೀಕ್ಷೆ 


[0 

















22 


ಮೇಲೆ ನಮೂದಿಸಿರುವುದಕ್ಕಿಂತ ಹೆಚ್ಚಿನ 
ವಿದ್ಯಾರ್ಹತೆ ಹೊಂದಿದ್ದರೆ ಆ ಬಗ್ಗೆ ವಿವರ ನೀಡಿ 








23 


ಯಾವುದಾದರಾ ಅಪರಾಧದಲ್ಲಿ ಭಾಗಿಯಾಗಿರುವಿರೇ? ಹೌದಾದಲ್ಲಿ 


ವಿವರ ನೀಡುವುದು 








24 





ಲಗತ್ತಿಸಿರುವ ದಾಖಲಾತಿಗಳ ಪಟ್ಟಿಯನ್ನು ನಮೂದಿಸುವುದು. 


(ನೀವು ಅರ್ಜಿಯ ಜೊತೆ ಲಗತ್ತಿಸಿದ ದಾಖಲಾತಿಗಳ ಮೂಲ ಪ್ರತಿಗಳನ್ನೇ ಸಂದರ್ಶನಕ್ಕೆ ಕರೆದಾಗ ಹಾಜರುಪಡಿಸತಕ್ಕದ್ದು) 














೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣಿಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ : 
ಸ್ಗಳ ; ಅಭ್ಯರ್ಥಿಯ ಸಹಿ 
ಥಿ ಠಿ 





ಸೂಚನೆ:- ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಸಮರ್ಪಕವಾಗಿ ಭರ್ತಿ ಮಾಡಿ 
ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ದಾಖಲಾತಿಗಳನ್ನು ಮತ್ತು 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ 
ಸ್ವವಿಳಾಸದ ಲಕೋಟೆಯನ್ನು ಲಗತ್ತಿಸಿರಬೇಕು 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಬೆಂಗಳಾರು ಗ್ರಾಮಾಂತರ ಜಿಲ್ಲೆ, ತಳಮಹಡಿ, 
ಸಿಟಿ ಸಿವಿಲ್‌ ನ್ಯಾಯಾಲಯ ಸಂಕೀರ್ಣ, ಬೆಂಗಳೂರು - 560 009 


ನೇಮಕಾತಿ ಅಧಿಸೂಚನೆ 
ಸಂಖ್ಯೆ : ಎಡಿಎಂ /149/2011 ದಿನಾಂಕ: 9ನೇ ಫೆಬ್ರವರಿ 2012 
ವಿಷಯಃ ಬೆರಳಚ್ಚು-ನಕಲುಗಾರರ (Typist-ಲಂpyist) ಹುದ್ದೆಗೆ ನೇಮಕಾತಿ ಬಗ್ಗೆ 
ಉಲ್ಲೇಖಃ 1. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-11164/2009 ದಿನಾಂಕ 18.03.2010 
2. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ-154/2011 ದಿನಾಂಕ 01.10.2011 


ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಫಟಕದ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 11 (ಹನ್ನೊಂದು) ಬೆರಳಚ್ಚು- 
ನಕಲುಗಾರರ (Typist-Copyist) ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯ ಬೆರಳಚ್ಚು 
ಪ್ರತಿ ಃ ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 


1. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 31.03.2012 ಸಂಜೆ 4-00 ಗಂಟೆ. 


2. ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು : 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 


ಬೆಂಗಳೂರು-560 009. 
3. ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣಃ 


11 (ಹನ್ನೊಂದು) ಹುದ್ದೆ 
































ವರ್ಗೀಕರಣ ಇತರೆ | ಮಹಿಳಾ | ಗ್ರಾಮೀಣ pe Rs ಮ ಸ ಅಂಗವಿಕಲ ಒಟ್ಟು 
ಪ.ಜಾ. 01 ಷ್‌ | ತ ಹೌ | ತ 01 
ಪ.ಪಂ — ದ — ದ — ಎ — — 
ಪ್ರವರ್ಗ 1 ದ — ದ ದ ದ ದ ದ ದ 
ಪ್ರವರ್ಗ 2ಎ — 01 01 ದ 3. ದ — 02 
ಪ್ರವರ್ಗ 2ಬಿ ದ ದ — ಓದ ದ ದ ದ ದ 
ಪ್ರವರ್ಗ 3ಎ 01 ದ ದ ದ ದ ದ ದ 01 
ಪ್ರವರ್ಗ 3ಬಿ 01 ದ ದ ದ ದ ದ ದ 01 
ಸಾ.ಅ (GM) 01 02 01 01 ದ ಷ್‌ 01 06 
ಒಟ್ಟು 04 03 02 01 ನ 3. 01 11 



































ಸೂಕ್ತ ಮಹಿಳಾ ಅಭ್ಯರ್ಥಿ ಲಭ್ಯವಿಲ್ಲದಿದ್ದಲ್ಲಿ ಪುರುಷ ಅಭ್ಯರ್ಥಿಗಳನ್ನು ಪರಿಗಣಂಸಲಾಗುವುದು. 


ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಯಾವುದೇ ಮುನ್ಸೂಚನೆ ಇಲ್ಲದೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೦೩ 





4. ವೇತನ ಶ್ರೇಣಂ — ರೂ. 5800-100-6000-125-6500-150-7100-175-7800-200-8600-225-9500-250-10500 
ಹಾಗೂ ಇತರೆ ಭತ್ಯೆಗಳು 
5, ಶೈಕ್ಷಣಂಕ ವಿದ್ಧಾರ್ಹತೆ : 
ಎ ರ 


1) ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 
2) ಕನ್ನಡ ಮತ್ತು ಇಂಗ್ಲಿಷ್‌ ಕಿರಿಯದರ್ಜೆಯ ಬೆರಳಚ್ಚು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 
3) ಕಂಪ್ಯೂಟರ್‌ ಜ್ಞಾನ ಇರುವವರಿಗೆ ಆದ್ಯತೆ ನೀಡಲಾಗುವುದು 


6. ವಯೋವಿತಿಃ 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂತೆ: 


ಕನಿಷ್ಠ ವಯೋಮಿತಿ 8.18 ವರ್ಷ 

ಗರಿಷ್ಠ ವಯೋಮಿತಿ 8 ಸಾಮಾನ್ಯ ವರ್ಗ - 35 ವರ್ಷ 
ಪ್ರವರ್ಗ 2ಎ 8 2 ಬಿ 3ಎ ಃ 3ಬಿ - 38 ವರ್ಷ 
ಪ.ಜಾ ಃ ಪ.ಪಂ. ಃ ಪ್ರವರ್ಗ-1 - 40 ವರ್ಷ 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


7. ಆಯ್ಕೆ ವಿಧಾನ : 

ಈ ಕೆಳಕಂಡ ನಿಯಮಗಳ ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 

(ಎ) ಕರ್ನಾಟಕ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ, 1977 

(ಬಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು, 1982. 

(ಸಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಸಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 
ಆಯ್ಕೆಗೆ ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನ ಈ ಕೆಳಕಂಡಂತೆ ನಡೆಸಲಾಗುವುದು. 


(ಎ) ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 15 ನಿಮಿಷಗಳ ಅವಧಿ ಉಕ್ತಲೇಖನವನ್ನು ನೀಡುವರು ಮತ್ತು ಅಭ್ಯರ್ಥಿಯು 
ಆ ಉಕ್ತಲೇಖನವನ್ನು ಬೆರಳಚ್ಚು ಮಾಡಬೇಕು. 


(ಬಿ) ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಹೊಂದಿದ್ದು, ಉತ್ತೀರ್ಣರಾಗಲು ಕನಿಷ್ಠ 50 ಅಂಕಗಳನ್ನು ನಿಗದಿಪಡಿಸಿದೆ. 


(ಸಿ) ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಪರೀಕ್ಷೆಗಳಲ್ಲಿನ ಮತ್ತು ಅರ್ಹತಾ ಪರೀಕ್ಷೆಯ ಒಟ್ಟು ಅಂಕಗಳ ಶೇಕಡವಾರುವಿನ ಮೊತ್ತದ 
ಆಧಾರದ ಮೇಲೆ 01 (ಒಂದು) ಖಾಲಿ ಹುದ್ದೆಗೆ 05 (ಐದು) ಅಭ್ಯರ್ಥಿಗಳ ಪ್ರಮಾಣದಲ್ಲಿ ಅಧಿಸೂಚನೆಯಲ್ಲಿ ಪ್ರಕಟಪಡಿಸಲಾದ 
ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 

8. ಪರಿವೀಕ್ಷಣಾ ಅವಧಿ 
ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಗಳಂತೆ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿಡಲಾಗುವುದು. 


9. ಅರ್ಜಿಯೊಡನೆ ಸಲ್ಲಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದೊಂದು ಛಾಯಾ ಪ್ರತಿ (ಪೋಟೋಕಾಪಿ 8 ಜೆರಾಕ್ಸ್‌) ಗಳನ್ನು ಸ್ವಯಂ ದೃಢೀಕರಿಸಿ 


ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಅರ್ಜಿಯೊಂದಿಗೆ ದಾಖಲಾತಿಗಳ ಮೂಲ ಪ್ರತಿ (ಒರಿಜಿನಲ್‌) ಗಳನ್ನು ಲಗತ್ತಿಸಬಾರದು. 
(ಎ) ಜನ್ಮ ದಿನಾಂಕವನ್ನು ನಮೂದಿಸಿರುವ ದಾಖಲಾತಿ (ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ) 
(ಬಿ) ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳು. 


(ಸಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹಾಗೂ ಇತರೆ ಪ್ರವರ್ಗಗಳ ಜಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ 
ನಮೂನೆಗಳಲ್ಲಿ (ಮೀಸಲಾತಿ ಅಥವಾ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ) 


(ಡಿ) ಇತರ ಯಾವುದೇ ನಿಯಮಗಳ ಅನ್ವಯ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ ಸಂಬಂಧಿತ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು 





೩೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 
(ಇ) ಕನ್ನಡ ಮಾಧ್ಯಮಃ ಗ್ರಾಮೀಣಃ ಯೋಜನಾ ನಿರಾಶ್ರಿತಃ ಮಾಜಿ ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ, ಮೀಸಲಾತಿ 
ಪ್ರಮಾಣ ಪತ್ರ ನಿಗದಿತ ನಮೂನೆಯಲ್ಲಿ 
(ಎಫ್‌) ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ ಸೇವಾ ಮತ್ತು ನಿರಾಕ್ಷೇಪಣಾ ಪ್ರಮಾಣ 
ಪತ್ರ ಸಲ್ಲಿಸತಕ್ಕದು. 
(ಜಿ) ಅಭ್ಯರ್ಥಿಯು ವಿದ್ಯಾಭ್ಯಾಸ ಮಾಡಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ. 
(ಹೆಚ್‌) ಅಭ್ಯರ್ಥಿಯ ನಡತೆಯನ್ನು ದೃಢಿಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ 


(ಐ) 


"್‌ "ಣ್‌ 
ಸಂಬಂಧಿಗಳಲ್ಲದ ಇಬ್ಬರು ಸ್ಥಳೀಯ ಗಣ್ಯವ್ಯಕ್ತಿಗಳಿಂದ ಪಡೆದ 6 (ಆರು) ತಿಂಗಳ ಈಚೆಗಿನ ಎರಡು ನಡತೆ ಪ್ರಮಾಣ ಪತ್ರಗಳು. 


ಅರ್ಜಿಯೊಂದಿಗೆ 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp)ವನ್ನು ಹೊಂದಿರುವ ಸ್ವವಿಳಾಸದ ಲಕೋಟೆಯನ್ನು 
ಸಲ್ಲಿಸತಕ್ಕದ್ದು 


10. ಇತರೆ ಸೂಚನೆಗಳು : 


(ಎ) 


(ಬಿ) 


(ಡಿ) 


(ಅ) 


(ಜಿ) 


(ಹೆಚ್‌) 


(ಐ) 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 
ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ ಗಣಕೀಕೃತ ಪ್ರತಿಯ ಎಲ್ಲಾ ಅಂಕಣಗಳನ್ನು ನಿಗದಿತ ಉತ್ತರಗಳಿಂದ ಭರ್ತಿ 


ಮಾಡಿರತಕ್ಕದ್ದು. ಅಭ್ಯರ್ಥಿಗಳು ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸ್ವಂತ ಕೈಬರಹದಿಂದ ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 
ಅಭ್ಯರ್ಥಿಯು ಅರ್ಜಿಯ ನಿಗದಿತ ಜಾಗದಲ್ಲಿ ತನ್ನ ಇತ್ತೀಚಿನ ಒಂದು ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಲಗತ್ತಿಸತಕ್ಕದ್ದು 
ಹಾಗೂ ಅರ್ಜಿ ಮತ್ತು ಭಾವಚಿತ್ರ ಎರಡಕ್ಕೂ ಸೇರುವಂತೆ ಸಹಿಯನ್ನು ಮಾಡತಕ್ಕದ್ದು. 

ಅಭ್ಯರ್ಥಿಯು ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು 
ಯಾವುದಾದರೂ ಒಂದು ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 


ಸಲ್ಲಿಸಲಾಗಿದ್ದಲ್ಲಿ 


ಕೊನೆಯ ದಿನಾಂಕದ ನಂತರ ಸ್ಪೀಕೃತಗೊಂಡ ಅರ್ಜಿಗಳನ್ನು, ಅಭ್ಯರ್ಥಿಯ ಸಹಿ ಇಲ್ಲದ ಅರ್ಜಿಗಳನ್ನು, ಸಂಪೂರ್ಣ ಸರಿಯಾಗಿ 
ವಿವರಗಳನ್ನು ಸ್ವಂತ ಕೈಬರಹದಿಂದ ತುಂಬಿರದ : ನಮೂದಿಸಿಲ್ಲದ ಅರ್ಜಿಗಳನ್ನು, ಅಗತ್ಯವಾದ ದಾಖಲಾತಿಗಳನ್ನು ಸಲ್ಲಿಸಿರದ ಅರ್ಜಿಗಳನ್ನು 
ಯಾವುದೇ ಸೂಚನೆ ಕೊಡದೆ ತಿರಸ್ಕರಿಸಲಾಗುವುದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅಸ್ಪದವಿರುವುದಿಲ್ಲ. 


ಅರ್ಹತಾ ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಂದರ್ಶನಕ್ಕೆ ಹಾಜರಾಗಬೇಕು 


ಹಾಗೂ ಈ ಸಂಬಂಧ ಪತ್ರ ಬಾರದ ಅಭ್ಯರ್ಥಿಗಳು ಅರ್ಹತಾ ಪರೀಕ್ಷೆಗೆ /ಸ೦ದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಕೊಳ್ಳತಕ್ಕದ್ದು. 
ಆಯ್ಕೆಯ ಸಂಬಂಧವಾಗಿ ಅರ್ಹತಾ ಪರೀಕ್ಷೆಗೆ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ 
ವ್ಯವಹಾರವನ್ನು ನಡೆಸಲು ಅಸ್ಪದವಿರುವುದಿಲ್ಲ. 


ಅಭ್ಯರ್ಥಿಯ ಹುದ್ದೆಗೆ ಅಗತ್ಯವಾದ ದೈಹಿಕ ಕ್ಷಮತೆ ಃ ದೇಹದಾಢಣ್ಯತೆ ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರ ತೃಪ್ತಿ ಃ ಸಮಾಧಾನ 
ಹೊಂದದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


ಯಾವುದೇ ಅಭ್ಯರ್ಥಿಯು ನೇಮಕಾತಿ ಃ ಆಯ್ಕೆ ಬಗ್ಗೆ ಯಾರಿಂದಲಾದರೂ ಯಾವುದೇ ತರಹದ ಶಿಫಾರಸು 8 ವಶೀಲಿ 8 ಒತ್ತಡ 


ತಂದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 


ಇಂದ್ರಕಲಾ ಬಿ.ಎಸ್‌. 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ 


೩೦೫ 





ಅರ್ಜಿ ನಮೂನೆ 


ಬೆರಳಚ್ಚು-ನಕಲುಗಾರರ ಹುದ್ದೆಗೆ ಅರ್ಜಿ 


ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 


fr) ಇ ಠಿ 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 
ಬೆಂಗಳೂರು- 560 009. 


ಮಾನೆ, 


ಶ್ರ 





ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ 
ಭಾವಚಿತ್ರವನ್ನು ಅಂಟಿಸಬೇಕು. 
ಅರ್ಜಿ ಮತ್ತು ಭಾವಚಿತ್ರ ಎರಡರ 





ಮೇಲೂ ಬರುವಂತೆ ಸಹಿ ಮಾಡಬೇಕು. 








ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆಃ ಎಡಿಎಂ/149/2011 ದಿನಾಂಕ 09.02.2012 ರ ಪ್ರಕಟಣೆ ಮೇರೆಗೆ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಬೆರಳಚ್ಚು-ನಕಲುಗಾರರ ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





ಅಭ್ಯರ್ಥಿಯ ಹೆಸರು 
(ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿಯಲ್ಲಿ ಇದ್ದಂತೆ) 





ತಂದೆಯ ಹೆಸರು 





ತಾಯಿಯ ಹೆಸರು 





ಪೂರ್ಣ ವಿಳಾಸ 





ದೂರವಾಣಂ ಸಂಖ್ಯೆ 





ಹುಟ್ಟಿದ ದಿನಾಂಕ 
(ಸೂಕ್ತ ದಾಖಲಾತಿ ಲಗತ್ತಿಸತಕ್ಕದ್ದು) 





ವಯಸ್ಸು 


(ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂತೆ) 





ವಯೋಮಿತಿ ಸಡಿಲಿಕೆ ಕೋರಿರುವಿರಾ? 
(ಹಾಗಿದ್ದಲ್ಲಿ ಸೂಕ್ತ ದಾಖಲಾತಿಯನ್ನು 
ಲಗತ್ತಿಸತಕ್ಕದ್ದು) 





ಲಿಂಗ (ಗಂಡು ಹೆಣ್ಣು) 





10 


ವಿವಾಹಿತರೇ ಃ ಅವಿವಾಹಿತರೇ 





1] 


ವಿವಾಹಿತರಾಗಿದ್ದರೆ, ಗಂಡ ಃ ಹೆಂಡತಿಯ ಹೆಸರು 





12 


ಅಭ್ಯರ್ಥಿಯ ಹಾಲಿ ಉದ್ಯೋಗ, ಅದರ ವಿವರ 
ಮತ್ತು ತಿಂಗಳ ವರಮಾನ 

(ಸರ್ಕಾರಿ ಸೇವೆಯಲ್ಲಿ ಇದ್ದಲ್ಲಿ ನಿರಾಕ್ಷೇಪಣಾ ಪತ್ರ 
ಸಲ್ಲಿಸತಕ್ಕದ್ದು) 





13 


ಪೋಷಕರ ಉದ್ಯೋಗ ಮತ್ತು ಅದರ ವಿವರ 





14 








ಪೋಷಕರ ವರಮಾನ 











೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 








15 | ಗಂಡ ಃ ಹೆಂಡತಿಯ ಉದ್ಯೊಗ ಮತ್ತು ಅದರ 
ವಿವರ (ವಿವಾಹಿತರಾಗಿದ್ದಲ್ಲಿ) 





16 | ಗಂಡ ಃ ಹೆಂಡತಿಯ ವರಮಾನ 





17 | ರಾಷೀಯತೆ 
ಟು 

















18 | ಧರ್ಮ 
19 | ಮುಂದೆ ನಮೂದಿಸಿರುವ ಗುಂಪುಗಳಲ್ಲಿ ನಿಮಗೆ ಸಾಮಾನ್ಯ ಅರ್ಹತೆ ಪ್ರವರ್ಗ-2ಎ 
ಸಂಬಂಧಪಟ್ಟ ಅಂಕಣದಲ್ಲಿ ಗುರುತು ಹಾಕಿ. ಫಾ ಪವರ್ಗ ನ 
(ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳನ್ನು ಹೊರತುಪಡಿಸಿ 
ಇತರೆ ಅಭ್ಯರ್ಥಿಗಳು ಸಂಬಂಧಪಟ್ಟ 
ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) ಪ. ಪಂಗಡ ಪ್ರವರ್ಗ-3ಎ 
ಪ್ರವರ್ಗ-1 ಪ್ರವರ್ಗ-3ಬಿ 

















20 | ಕನ್ನಡ ಮಾಧ್ಯಮಃ ಗ್ರಾಮೀಣಃ ಯೋಜನಾ ನಿರಾಶ್ರಿತಃ ಮಾಜಿ 
ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ ನಮೂದಿಸಿರಿ 
(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 








21 ಶೈಕ್ಷಣಂಕ ವಿದ್ಯಾರ್ಹತೆ ಉತ್ತೀರ್ಣ ನೊಂದಣಂ ಗರಿಷ್ಟ ಪಡೆದಿರುವ ಶೇಕಡವಾರು 
(ಸ್ವಯಂ ದೃಡೀಕೃತ ಪ್ರಮಾಣ ಪತ್ರಗಳನ್ನು ಹೊಂದಿದ ಸಂಖ್ಯೆ ಅಂಕಗಳು ಅಂಕಗಳು ಅಂಕಗಳು 
ಸಲ್ಲಿಸತಕ್ಕದ್ದು) ಹ್‌ 








ಕನ್ನಡ ಕಿರಿಯದರ್ಜೆ ಬೆರಳಚ್ಚು ಪರೀಕ್ಷೆ 
ಚ ಬ 

















ಇಂಗ್ಲಿಷ್‌ ಕಿರಿಯದರ್ಜೆ ಬೆರಳಚ್ಚು ಪರೀಕ್ಷೆ 


[0 





22 | ಮೇಲೆ ನಮೂದಿಸಿರುವುದಕ್ಕಿಂತ ಹೆಚ್ಚಿನ 
ವಿದ್ಯಾರ್ಹತೆ ಹೊಂದಿದ್ದರೆ ಆ ಬಗ್ಗೆ ವಿವರ 
ನೀಡಿ 








23 | ಯಾವುದಾದರೂ ಅಪರಾಧದಲ್ಲಿ ಭಾಗಿಯಾಗಿರುವಿರೇ? 
ಹೌದಾದಲ್ಲಿ ವಿವರ ನೀಡುವುದು 








24 | ಲಗತ್ತಿಸಿರುವ ದಾಖಲಾತಿಗಳ ಪಟ್ಟಿಯನ್ನು ನಮೂದಿಸುವುದು. 
(ನೀವು ಅರ್ಜಿಯ ಜೊತೆ ಲಗತ್ತಿಸಿದ ದಾಖಲಾತಿಗಳ ಮೂಲ ಪ್ರತಿಗಳನ್ನೇ ಸಂದರ್ಶನಕ್ಕೆ ಕರೆದಾಗ ಹಾಜರುಪಡಿಸತಕ್ಕದ್ದು) 

















ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣಂಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 


ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 

ದಿನಾಂಕ 8 

ಸ್ಗಳ 

[ay 

ಸೂಚನೆ :-ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಸಮರ್ಪಕವಾಗಿ ಭರ್ತಿ ಮಾಡಿ 
ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ದಾಖಲಾತಿಗಳನ್ನು ಮತ್ತು 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು 
ಹೊಂದಿರುವ ಸ್ವವಿಳಾಸದ ಲಕೋಟೆಯನ್ನು ಲಗತ್ತಿಸಿರಬೇಕು 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೦೭ 





ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಬೆಂಗಳಾರು ಗ್ರಾಮಾಂತರ ಜಿಲ್ಲೆ, ತಳಮಹಡಿ, 
ಸಿಟಿ ಸಿವಿಲ್‌ ನ್ಯಾಯಾಲಯ ಸಂಕೀರ್ಣ, ಬೆಂಗಳೂರು - 560 009 


ನೇಮಕಾತಿ ಅಧಿಸೂಚನೆ 
ಸಂಖ್ಯೆ : ಎಡಿಎಂ /66/2012 ದಿನಾಂಕ: 9ನೇ ಫೆಬ್ರವರಿ 2012 


ವಿಷಯಃ ಜವಾನರ ಹುದ್ದೆಗೆ ನೇಮಕಾತಿ ಬಗ್ಗೆ 


ಉಲ್ಲೇಖ ಃ ಮಾನ್ಯ ಕರ್ನಾಟಕ ಉಚ್ಚ, ನ್ಯಾಯಾಲಯದ ಪತ್ರದ ಸಂಖ್ಯೆ ಎಲ್‌ಸಿಎ- 1154/2011 ದಿನಾಂಕ 01.10.2011 


ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಫಟಕದ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 06 (ಆರು) ಜವಾನರ ಹುದ್ದೆಗೆ ಅರ್ಹ 
ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ/ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ 
ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿಂದ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 


1. ಅರ್ಜಿಗಳನ್ನು ಸಲ್ಲಿಸಲು ನಿಗದಿ ಮಾಡಿದ ಕೊನೆಯ ದಿನಾಂಕ 31.03.2012 ಸಂಜೆ 4-00 ಗಂಟೆ 


2. ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 
ಬೆಂಗಳೂರು-560 009. 


3. ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ 


06 (ಆರು) ಹುದ್ದೆಗಳು 




















ವರ್ಗೀಕರಣ ಮಹಿಳಾ ಗ್ರಾಮೀಣ ಕನ್ನಡ ಯೋಜನ ಒಟ್ಟು 
ಅಭ್ಯರ್ಥಿ ಮಾಧ್ಯಮ ನಿರಾಶ್ರಿತರು 
(PDP) 

ಪರಿಶಿಷ್ಟ ಜಾತಿ ($.€.) ದ — 01 01 

ಪವರ್ಗ -2 ಎ = ದ = 01 01 

ಪ್ರವರ್ಗ - 3ಬಿ 01 ಕ್ರ | ಇ 01 

ಸಾಮಾನ್ಯ ಅರ್ಹತೆ 01 01 01 ದ 03 
(General Merit) 

ಒಟ್ಟು 02 01 01 02 06 


























ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಯಾವುದೇ ಮುನ್ನೂಚನೆ ಇಲ್ಲದೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. 
4. ವೇತನ ಶ್ರೇಣಂ -.4800-100-6000-125-6500-150-7100-175-7275 ಹಾಗೂ ಲಭ್ಯವಿರುವ ಇತರೆ ಭತ್ಯೆಗಳು 
5. ಶೈಕ್ಷಣಂಕ ವಿದ್ಧಾರ್ಹತೆ : 
ಎ F) 


ಎ) 7ನೇ ತರಗತಿಯಲ್ಲಿ ತೇರ್ಗಡೆ ಹೊಂದಿರಬೇಕು (ಅರ್ಜಿಯ ಜೊತೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲುಸಹಿ ಇರುವ 7ನೇ ತರಗತಿಯ 
ಅಂಕಪಟ್ಟಿಯ ಜೆರಾಕ್ಸ್‌ ಪ್ರತಿಯನ್ನು ಹಾಜರುಪಡಿಸತಕ್ಕದ್ದು) 


ಬಿ) ಅಭ್ಯರ್ಥಿಗೆ ಕನ್ನಡದಲ್ಲಿ ಓದಲು ಹಾಗೂ ಬರೆಯಲು ತಿಳಿದಿರಬೇಕು. 


೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





6. ವಯೋಮಿತಿ: 
ಅರ್ಜಿ ಸಲ್ಲಿಸಲು ನಿಗದಿ ಪಡಿಸಿದ ಕೊನೆಯ ದಿನಾಂಕದಂತೆಃ 


ಕನಿಷ್ಠ ವಯೋಮಿತಿ 8 18 ವರ್ಷ 


ಗರಿಷ್ಠ ವಯೋಮಿತಿ 8 ಸಾಮಾನ್ಯ ವರ್ಗ - 35 ವರ್ಷ 
ಪ್ರವರ್ಗ 2ಎ 8 2 ಬಿ ಃ 3ಎ ಃ ೨ಬಿ - 38 ವರ್ಷ 
ಪ.ಜಾ ಃ ಪ.ಪಂ. ಃ ಪ್ರವರ್ಗ-1 - 40 ವರ್ಷ 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


7. ಆಯ್ಕೆ ವಿಧಾನ : 
ಈ ಕೆಳಕಂಡ ನಿಯಮಗಳ ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 
(ಎ) ಕರ್ನಾಟಕ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ, 1977 
(ಬಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು, 1982. 
(ಸಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 
ಆಯ್ಕೆಗೆ ಸಂದರ್ಶನ ಈ ಕೆಳಕಂಡಂತೆ ನಡೆಸಲಾಗುವುದು. 


ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಗರಿಷ್ಠ ಅಂಕ ಪಡೆದವರನ್ನು ಒಂದು ಹುದ್ದೆಗೆ 10 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ 
ಕರೆಯಲಾಗುವುದು. 


8. ಪರಿವೀಕ್ಷಣಾ ಅವಧಿ 
ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಗಳಂತೆ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿಡಲಾಗುವುದು. 
9. ಅರ್ಜಿಯೊಡನೆ ಸಲ್ಲಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣಪತ್ರಗಳ ಒಂದೊಂದು ಛಾಯಾಪ್ರತಿ (ಪೋಟೋ ಕಾಪಿ 8 ಜೆರಾಕ್ಸ್‌ ಗಳನ್ನು ಸ್ವಯಂ ದೃಢೀಕರಿಸಿ 
ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಅರ್ಜಿಯೊಂದಿಗೆ ದಾಖಲಾತಿಗಳ ಮೂಲಪ್ರತಿ (ಒರಿಜಿನಲ್‌) ಗಳನ್ನು ಲಗತ್ತಿಸಬಾರದು. 


(ಎ) 7ನೇ ತರಗತಿ ಪರೀಕ್ಷೆಯ ಪ್ರಮಾಣಪತ್ರ (ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲುಸಹಿ ಇರುವ ಪ್ರಮಾಣಪತ್ರ) 
(ಬಿ) ಜನ್ಮದಿನಾಂಕವನ್ನು ನಮೂದಿಸಿರುವ ದಾಖಲಾತಿ (ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ ಃ ವರ್ಗಾವಣೆ 
ಪ್ರಮಾಣಪತ್ರ ಃ ಜನನ ದಿನಾಂಕವನ್ನು ತೋರಿಸುವ ಸಂಚಿತ ದಾಖಲೆಯ ಉಧ್ಯತ ಭಾಗ) 


(ಸಿ) ಪ್ರವರ್ಗ-1, ಪ್ರವರ್ಗ-2ಎ, ಪ್ರವರ್ಗ-2ಬಿ, ಪ್ರವರ್ಗ-3ಎ, ಪ್ರವರ್ಗ-3ಬಿ ಹಾಗೂ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮೀಸಲಾತಿ 
ಮಾಣಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ (ಮೀಸಲಾತಿ ಅಥವಾ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ) 


(£1 


(ಡಿ) ಇತರ ಯಾವುದೇ ನಿಯಮಗಳ ಅನ್ವಯ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ ಸಂಬಂಧಿತ ಪ್ರಮಾಣಪತ್ರ ಸಲ್ಲಿಸತಕ್ಕದ್ದು 


ಈ ಕದಿ 
(ಇ) ಗಾಮೀಣಃ ಕನ್ನಡ ಮಾಧ್ಯಮ 8 ಯೋಜನಾ ನಿರ್ರಾಶಿತಃ ಮಾಜಿ ಸೈನಿಕ ಅಭ್ಯರ್ಥಿಯಾಗಿದ್ದು, ಮೀಸಲಾತಿ ಕೋರಿದ್ದಲ್ಲಿ ಪ್ರಮಾಣಪತ್ರ 
ನಿಗದಿತ ನಮೂನೆಯಲ್ಲಿ 
(ಎಫ್‌) ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ ಸೇವಾ ಮತ್ತು ನಿರಾಕ್ಷೇಪಣಾ ಪ್ರಮಾಣ ಪತ್ರ 


wt 2 


ಲ್ಲಿಸತಕ್ಕದು. 


ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೦೯ 





(ಜಿ) 


(ಹೆಚ್‌) 


(ಐ) 


ಅಭ್ಯರ್ಥಿಯು ವಿದ್ಯಾಭ್ಯಾಸ ಮಾಡಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ಪಡೆದ ಒಂದು ನಡತೆ ಪ್ರಮಾಣಪತ್ರ. 


ಲ 


ಅಭ್ಯರ್ಥಿಯ ನಡತೆಯನ್ನು ದೃಢೀಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ 


ಸಂಬಂಧಿಗಳಲ್ಲದ ಇಬ್ಬರು ಸ್ಥಳೀಯ ಗಣ್ಯವ್ಯಕ್ತಿಗಳಿ೦ದ ಪಡೆದ 6 (ಆರು) ತಿಂಗಳ ಈಜೆಗಿನ ಎರಡು ನಡತೆ ಪ್ರಮಾಣಪತ್ರಗಳು. 


ಅರ್ಜಿಯೊಂದಿಗೆ 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ ಸ್ವವಿಳಾಸದ ಲಕೋಟೆಯನ್ನು 
ಸಲ್ಲಿಸತಕ್ಕದ್ದು 


10. ಇತರೆ ಸೂಚನೆಗಳು : 


(ಎ) 


(ಬಿ) 


ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 
ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ 8 ಗಣಕೀಕೃತ ಪ್ರತಿಯ ಎಲ್ಲಾ ಅಂಕಣಗಳನ್ನು ನಿಗದಿತ ಉತ್ತರಗಳಿಂದ ಭರ್ತಿ 


ಮಾಡಿರತಕ್ಕದ್ದು. ಅಭ್ಯರ್ಥಿಗಳು ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸ್ವಂತ ಕೈಬರಹದಿಂದ ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 


(ಸಿ) ಅಭ್ಯರ್ಥಿಯು ಅರ್ಜಿಯ ನಿಗದಿತ ಜಾಗದಲ್ಲಿ ತನ್ನ ಇತ್ತೀಚಿನ ಒಂದು ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಲಗತ್ತಿಸತಕ್ಕದ್ದು ಹಾಗೂ 


(ಡಿ) ಅಭ್ಯರ್ಥಿಯು ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನು 


(ಆ) 


(ಜಿ) 


(ಹೆಚ್‌) 


(ಐ) 


ಅರ್ಜಿ ಮತ್ತು ಭಾವಚಿತ್ರ ಎರಡಕ್ಕೂ ಸೇರುವಂತೆ ಸಹಿಯನ್ನು ಮಾಡತಕ್ಕದ್ದು. 


 ಸಲ್ಲಿಸಲಾಗಿದ್ದಲ್ಲಿ ಯಾವುದಾದರೂ 


ಒಂದು ಅರ್ಜಿಯನ್ನು ಮಾತ್ರ ಪರಿಗಣಂಸಲಾಗುವುದು. 


ಕೊನೆಯ ದಿನಾಂಕದ ನಂತರ ಸ್ವೀಕೃತಗೊಂಡ ಅರ್ಜಿಗಳನ್ನು, ಅಭ್ಯರ್ಥಿಯ ಸಹಿ ಇಲ್ಲದ ಅರ್ಜಿಗಳನ್ನು, ಸಂಪೂರ್ಣ ಸರಿಯಾಗಿ ವಿವರಗಳನ್ನು 
ಸ್ವಂತ ಕೈಬರಹದಿಂದ ತುಂಬಿರದ /ನಮೂದಿಸಿಲ್ಲದ ಅರ್ಜಿಗಳನ್ನು, ಅಗತ್ಯವಾದ ದಾಖಲಾತಿಗಳನ್ನು ಸಲ್ಲಿಸಿರದ ಅರ್ಜಿಗಳನ್ನು ಯಾವುದೇ 
ಸೂಚನೆ ಕೊಡದೆ ತಿರಸ್ಕರಿಸಲಾಗುವುದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅಸ್ಪದವಿರುವುದಿಲ್ಲ 


ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗಬೇಕು ಹಾಗೂ ಈ ಸಂಬಂಧ ಪತ್ರಬಾರದ 
ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಕೊಳ್ಳತಕ್ಕದ್ದು. 


ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರವ್ಯವಹಾರವನ್ನು ನಡೆಸಲು 
ಅಸ್ಪದವಿರುವುದಿಲ್ಲ. 


ಅಭ್ಯರ್ಥಿಯ ಹುದ್ದೆಗೆ ಅಗತ್ಯವಾದ ದೈಹಿಕಕ್ಷಮತೆ/ದೇಹದಾಢಣ್ಯತೆ ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರ ತೃಪ್ತಿ/ಸಮಾಧಾನ 
ಹೊಂದದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 


ಯಾವುದೇ ಅಭ್ಯರ್ಥಿಯು ನೇಮಕಾತಿ/ಆಯ್ಕೆ ಬಗ್ಗೆ ಯಾರಿಂದಲಾದರೂ ಯಾವುದೇ ತರಹದ ಶಿಫಾರಸು/ವಶೀಲಿ/ಒತ್ತಡ ತಂದಲ್ಲಿ 


ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 


ಇಂದ್ರಕಲಾ ಬಿ.ಎಸ್‌. 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಅರ್ಜಿ ನಮೂನೆ 
ಜವಾನರ ಹುದ್ದೆಗೆ ಅರ್ಜಿ 





ಪಾಸ್‌ಪೋರ್ಟ್‌ ಅಳತೆಯ ಇತ್ತೀಚಿನ 
ಭಾವಚಿತ್ರವನ್ನು ಅಂಟಿಸಬೇಕು. 
ಅರ್ಜಿ ಮತ್ತು ಭಾವಚಿತ್ರ ಎರಡರ 
ಮೇಲೂ ಬರುವಚಿತೆ ಸಹಿ 
ಮಾಡಬೇಕು. 











ಗೆ 


ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 


ಬೆಂಗಳೂರು- 560 009. 


ಮಾನ್ಯರೆ, 


ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆಃ ಎಡಿಎಂ/66/2012 ದಿನಾಂಕ 09.02.2012ರ ಪ್ರಕಟಣೆ ಮೇರೆಗೆ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಜವಾನರ (8600) ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





| ಅಭ್ಯಥಿ ೯ಯ ಹೆಸರು 
(ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿಯಲ್ಲಿ ಇದ್ದಂತೆ) 





2 ತಂದೆಯ ಹೆಸರು 





3 ತಾಯಿಯ ಹೆಸರು 





4 ಪೂರ್ಣ ವಿಳಾಸ 





5 ದೂರವಾಣಂ ಸಂಖ್ಯೆ 





6 ಹುಟ್ಟಿದ ದಿನಾಂಕ 
(ಸೂಕ್ತ ದಾಖಲಾತಿ ಲಗತ್ತಿಸತಕ್ಕದ್ದು) 





7 ವಯಸು 


(ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂತೆ) 





8 ವಯೋಮಿತಿ ಸಡಿಲಿಕೆ ಕೋರಿರುವಿರಾ? 
(ಹಾಗಿದ್ದಲ್ಲಿ ಸೂಕ್ತ ದಾಖಲಾತಿಯನ್ನು 
ಲಗತ್ತಿಸತಕ್ಕದ್ದು) 





9 ಲಿಂಗ (ಗಂಡು ಹೆಣ್ಣು) 





10 | ವಿವಾಹಿತರೇ ಃ ಅವಿವಾಹಿತರೇ 





11 ವಿವಾಹಿತರಾಗಿದ್ದರೆ, ಗಂಡ ಃ 
ಹೆಂಡತಿಯ ಹೆಸರು 





12 ಅಭ್ಯರ್ಥಿಯ ಹಾಲಿ ಉದ್ಯೋಗ, ಅದರ ವಿವರ 
ಮತ್ತು ತಿಂಗಳ ವರಮಾನ 

(ಸರ್ಕಾರಿ ಸೇವೆಯಲ್ಲಿ ಇದ್ದಲ್ಲಿ ನಿರಾಕ್ಷೇಪಣಾ ಪತ್ರ 
ಸಲ್ಲಿಸತಕ್ಕದ್ದು) 





13 | ಪೋಷಕರ ಉದ್ಯೊಗ ಮತ್ತು ಅದರ ವಿವರ 

















ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ 


೩೧೧ 








14 


ಪೋಷಕರ ವರಮಾನ 





15 


ಗಂಡ ಃ ಹೆಂಡತಿಯ ಉದ್ಯೊಗ ಮತ್ತು ಅದರ 
ವಿವರ (ವಿವಾಹಿತರಾಗಿದ್ದಲ್ಲಿ) 





16 


ಗಂಡ ಃ ಹೆಂಡತಿಯ ವರಮಾನ 





17 


ರಾಷೀಯತೆ 
ಲೃ 





18 


ಧರ್ಮ 





19 


ಮುಂದೆ ನಮೂದಿಸಿರುವ ಗುಂಪುಗಳಲ್ಲಿ ನಿಮಗೆ 
ಸಂಬಂಧಪಟ್ಟ ಅಂಕಣದಲ್ಲಿ ಗುರುತು ಹಾಕಿ. 


(ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳನ್ನು 
ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳು 
ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 


ಸಾಮಾನ್ಯ ಅರ್ಹತೆ 


ಪ್ರವರ್ಗ-2ಎ 





ಪ. ಜಾತಿ 


ಪ್ರವರ್ಗ-2ಬಿ 





ಪ. ಪಂಗಡ 


ಪ್ರವರ್ಗ-3ಎ 





ಪ್ರವರ್ಗ-1 











ಪ್ರವರ್ಗ-3ಬಿ 








20 


ಗ್ರಾಮೀಣಃ ಕನ್ನಡ ಮಾಧ್ಯಮಃ ಯೋಜನಾ ನಿರಾಶ್ರಿತಃ ಮಾಜಿ 
ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ ನಮೂದಿಸಿರಿ 


ಗಜ 


(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 





21 


ಶೈಕ್ಷಣಕಿಕ ವಿದ್ಧಾರ್ಹತೆ 
ಯ p) 


ಉತ್ತೀರ್ಣ 
ಹೊಂದಿದ 
ವರ್ಷ 


ನೊಂದಣಂ 
ಸಂಖ್ಯೆ 


ಗರಿಷ್ಟ 
ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡವಾರು 
ಅಂಕಗಳು 





7ನೇ ತರಗತಿ 
(ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮೇಲುಸಹಿ ಇರುವ 


ಸ್ವಯಂ ದೃಡೀಕೃತ ಪ್ರಮಾಣಪತ್ರವನ್ನು 
ಸಲ್ಲಿಸತಕ್ಕದ್ದು) 

















22 


ಮೇಲೆ ನಮೂದಿಸಿರುವುದಕ್ಕಿಂತ ಹೆಚ್ಚಿನ 
ವಿದ್ಯಾರ್ಹತೆ ಹೊಂದಿದ್ದರೆ ಆ ಬಗ್ಗೆ ವಿವರ 
ನೀಡಿ 








23 


ಯಾವುದಾದರೂ ಅಪರಾಧದಲ್ಲಿ ಭಾಗಿಯಾಗಿರುವಿರೇ? 


ಹೌದಾದಲ್ಲಿ ವಿವರ ನೀಡುವುದು 








24 


ಲಗತ್ತಿಸಿರುವ ದಾಖಲಾತಿಗಳ ಪಟ್ಟಿಯನ್ನು ನಮೂದಿಸುವುದು. 


(ನೀವು ಅರ್ಜಿಯ ಜೊತೆ ಲಗತ್ತಿಸಿದ ದಾಖಲಾತಿಗಳ ಮೂಲಪ್ರತಿಗಳನ್ನೇ ಸಂದರ್ಶನಕ್ಕೆ ಕರೆದಾಗ ಹಾಜರುಪಡಿಸತಕ್ಕದ್ದು) 

















ದಿನಾಂಕ 
ಸ್ಥಳ 
[a) 


೦ 
6 
೦ 
6 


ಅಭ್ಯರ್ಥಿಯ ಸಹ 


ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣಂಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ಸೂಚನೆ:-ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಸಮರ್ಪಕವಾಗಿ ಭರ್ತಿ ಮಾಡಿ 
ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ದಾಖಲಾತಿಗಳನ್ನು ಮತ್ತು 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ 
ಸ್ವವಿಳಾಸದ ಲಕೋಟೆಯನ್ನು ಲಗತ್ತಿಸಿರಬೇಕು 


೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಬೆಂಗಳಾರು ಗ್ರಾಮಾಂತರ ಜಿಲ್ಲೆ, ತಳಮಹಡಿ, 
ಸಿಟಿ ಸಿವಿಲ್‌ ನ್ಯಾಯಾಲಯ ಸಂಕೀರ್ಣ, ಬೆಂಗಳೂರು - 560 009 


ನೇಮಕಾತಿ ಅಧಿಸೂಚನೆ 
ಸಂಖ್ಯೆ : ಎಡಿಎಂ /65/2012 ದಿನಾಂಕ: 9ನೇ ಫೆಬ್ರವರಿ 2012 
ವಿಷಯಃ -ಪ್ರೋಸೆಸ್‌ ಸರ್ವರ್‌ (8೦೦೦55 Server) ಹುದ್ದೆಗೆ ನೇಮಕಾತಿ ಬಗ್ಗೆ 
ಉಲ್ಲೇಖಃ-ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ ಎಲ್‌ಸಿಎ 11/54/2011 ದಿನಾಂಕ 01.10.2011 


ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಫಟಕದ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 03 (ಮೂರು) ಪ್ರೋಸೆಸ್‌ ಸರ್ವರ್‌ 
(Process Server) ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿಃ ಗಣಕೀಕೃತ 
ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿ೦ದ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 


1. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 31.03.2012 ಸಂಜೆ 4-00 ಗಂಟೆ. 


೧೨ ೦ಎ 


2. ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು : 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 

ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 
ಬೆಂಗಳೂರು-560 009. 


3. ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣಃ 
03 (ಮೂರು ) ಹುದ್ದೆ 














ವರ್ಗೀಕರಣ ಇತರೆ ಒಟ್ಟು 
ಪ.ಜಾ 01 01 
ಪ್ರವರ್ಗ 3ಬಿ 01 01 
ಸಾ.ಅ. (GM) 01 01 
ಒಟ್ಟು 03 03 

















ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಯಾವುದೇ ಮುನ್ಸೂಚನೆ ಇಲ್ಲದೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. 
4. ವೇತನ ಶ್ರೇಣಂಃ - ರೂ. 5500-100-6000-125-6500-150-7100-175-7800-200-8600-225-9500 ಹಾಗೂ ಇತರೆ ಭತ್ಯೆಗಳು 
5. ಶೈಕ್ಷಣಂಕ ವಿದ್ಯಾರ್ಹತೆ : 

1) ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 


2) ಮೋಟಾರು ವಾಹನ ಚಾಲನ ಅನುಜ್ಞಾ ಪತ್ರ (Driving Licence - HMV/LMV) ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವುದು 
6. ವಯೋಮಿತಿಃ 
ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂತೆಃ 
ಕನಿಷ್ಠ ವಯೋಮಿತಿ 8 18 ವರ್ಷ 
ಗರಿಷ್ಠ ವಯೋಮಿತಿ 8 ಸಾಮಾನ್ಯ ವರ್ಗ - 35 ವರ್ಷ 
ಪ್ರವರ್ಗ 2ಎ 81 2 ಬಿ 8 3ಎ 8 3ಬಿ - 38 ವರ್ಷ 
ಪ.ಜಾ ಃ ಪ.ಪಂ. 8 ಪ್ರವರ್ಗ-1 - 40 ವರ್ಷ 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೧೩ 





7. ಆಯ್ಕೆ ವಿಧಾನ : 

ಈ ಕೆಳಕಂಡ ನಿಯಮಗಳ ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 

(ಎ) ಕರ್ನಾಟಕ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ, 1977 

(ಬಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಸಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು, 1982. 

(ಸಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 
ಆಯ್ಕೆಗೆ ಸಂದರ್ಶನ ಈ ಕೆಳಕಂಡಂತೆ ನಡೆಸಲಾಗುವುದು. 


ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯಲ್ಲಿ ಗರಿಷ್ಠ ಅಂಕ ಪಡೆದವರನ್ನು ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ ಸಂದರ್ಶನಕ್ಕೆ 
ಕರೆಯಲಾಗುವುದು. 
8. ಪರಿವೀಕ್ಷಣಾ ಅವಧಿ 

ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಗಳಂತೆ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿಡಲಾಗುವುದು. 


9. ಅರ್ಜಿಯೊಡನೆ ಸಲ್ಲಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದೊಂದು ಛಾಯಾ ಪ್ರತಿ (ಪೋಟೋಕಾಪಿ 8 ಜೆರಾಕ್ಸ್‌) ಗಳನ್ನು ಸ್ವಯಂ ದೃಢೀಕರಿಸಿ 
ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಅರ್ಜಿಯೊಂದಿಗೆ ದಾಖಲಾತಿಗಳ ಮೂಲ ಪ್ರತಿ (ಒರಿಜಿನಲ್‌) ಗಳನ್ನು ಲಗತ್ತಿಸಬಾರದು. 

(ಎ) ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ 

(ಬಿ) ಜನ್ಮ ದಿನಾಂಕವನ್ನು ನಮೂದಿಸಿರುವ ದಾಖಲಾತಿ (ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ) 


(ಸಿ) ಮೋಟಾರು ವಾಹನ ಚಾಲನ ಅನುಜ್ಞಾ ಪತ್ರ (Driving Licence - HMV/LMV) 


(ಡಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹಾಗೂ ಇತರೆ ಪ್ರವರ್ಗಗಳ ಜಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಗಳಲ್ಲಿ 
(ಮೀಸಲಾತಿ ಅಥವಾ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ) 


(ಇ) ಇತರ ಯಾವುದೇ ನಿಯಮಗಳ ಅನ್ವಯ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ ಸಂಬಂಧಿತ 


(€L 


ಮಾಣ ಪತ್ರ ಸಲ್ಲಿಸತಕ್ಕದ್ದು. 


(ಎಫ್‌) ಕನ್ನಡ ಮಾಧ್ಯಮಃ ಗ್ರಾಮೀಣಃ ಯೋಜನಾ ನಿರಾಶ್ರಿತಃ ಮಾಜಿ ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ, ಮೀಸಲಾತಿ 
ಪ್ರಮಾಣ ಪತ್ರ ನಿಗದಿತ ನಮೂನೆಯಲ್ಲಿ 


(ಜಿ) ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ ಸೇವಾ ಮತ್ತು ನಿರಾಕ್ಷೇಪಣಾ ಪ್ರಮಾಣ 


(ಹೆಚ್‌) ಅಭ್ಯರ್ಥಿಯು ವಿದ್ಯಾಭ್ಯಾಸ ಮಾಡಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ. 


(ಐ) ಅಭ್ಯರ್ಥಿಯ ನಡತೆಯನ್ನು ದೃಢೀಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ 


ಸಂಬಂಧಿಗಳಲ್ಲದ ಇಬ್ಬರು ಸ್ಥಳೀಯ ಗಣ್ಯವ್ಯಕ್ತಿಗಳಿಂದ ಪಡೆದ 6 (ಆರು) ತಿಂಗಳ ಈಚೆಗಿನ ಎರಡು ನಡತೆ ಪ್ರಮಾಣ ಪತ್ರಗಳು. 


(ಜೆ) ಅರ್ಜಿಯೊಂದಿಗೆ 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ ಸ್ವವಿಳಾಸದ ಲಕೋಟೆಯನ್ನು 
ಸಲ್ಲಿಸತಕ್ಕದ್ದು 
ದಾ ಎ 
10. ಇತರೆ ಸೂಚನೆಗಳು : 


(ಎ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 
ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


(ಬಿ) ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ 8 ಗಣಕೀಕೃತ ಪ್ರತಿಯ ಎಲ್ಲಾ ಅಂಕಣಗಳನ್ನು ನಿಗದಿತ ಉತ್ತರಗಳಿಂದ ಭರ್ತಿ 


ಮಾಡಿರತಕ್ಕದ್ದು. ಅಭ್ಯರ್ಥಿಗಳು ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸ್ವಂತ ಕೈಬರಹದಿಂದ ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 

















೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 

(ಸಿ) ಅಭ್ಯರ್ಥಿಯು ಅರ್ಜಿಯ ನಿಗದಿತ ಜಾಗದಲ್ಲಿ ತನ್ನ ಇತ್ತೀಚಿನ ಒಂದು ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಲಗತ್ತಿಸತಕ್ಕದ್ದು 
ಹಾಗೂ ಅರ್ಜಿ ಮತ್ತು ಭಾವಚಿತ್ರ ಎರಡಕ್ಕೂ ಸೇರುವಂತೆ ಸಹಿಯನ್ನು ಮಾಡತಕ್ಕದ್ದು. 

(ಡಿ) ಅಭ್ಯರ್ಥಿಯು ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸಲಾಗಿದ್ದಲ್ಲಿ 
ಯಾವುದಾದರೂ ಒಂದು ಅರ್ಜಿಯನ್ನು ಮಾತ್ರ ಪರಿಗಣಿಸಲಾಗುವುದು. 

(ಆ) ಕೊನೆಯ ದಿನಾಂಕದ ನಂತರ ಸ್ವೀಕೃತಗೊಂಡ ಅರ್ಜಿಗಳನ್ನು, ಅಭ್ಯರ್ಥಿಯ ಸಹಿ ಇಲ್ಲದ ಅರ್ಜಿಗಳನ್ನು, ಸಂಪೂರ್ಣ ಸರಿಯಾಗಿ 
ವಿವರಗಳನ್ನು ಸ್ವಂತ ಕೈಬರಹದಿಂದ ತುಂಬಿರದ ಃ ನಮೂದಿಸಿಲ್ಲದ ಅರ್ಜಿಗಳನ್ನು, ಅಗತ್ಯವಾದ ದಾಖಲಾತಿಗಳನ್ನು ಸಲ್ಲಿಸಿರದ ಅರ್ಜಿಗಳನ್ನು 
ಯಾವುದೇ ಸೂಚನೆ ಕೊಡದೆ ತಿರಸ್ಕರಿಸಲಾಗುವುದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅಸ್ಪದವಿರುವುದಿಲ್ಲ. 

(ಎಫ್‌) ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಹಾಜರಾಗಬೇಕು ಹಾಗೂ ಈ ಸಂಬಂಧ ಪತ್ರ ಬಾರದ 
ಅಭ್ಯರ್ಥಿಗಳು ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಕೊಳ್ಳತಕ್ಕದ್ದು. 

(ಜಿ) ಆಯ್ಕೆಯ ಸಂಬಂಧವಾಗಿ ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ ವ್ಯವಹಾರವನ್ನು 
ನಡೆಸಲು ಅಸ್ಪದವಿರುವುದಿಲ್ಲ. 

(ಹೆಚ್‌) ಅಭ್ಯರ್ಥಿಯ ಹುದ್ದೆಗೆ ಅಗತ್ಯವಾದ ದೈಹಿಕ ಕ್ಷಮತೆ ಃ ದೇಹದಾಢಣ್ಯತೆ ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರ ತೃಪ್ತಿ ಃ ಸಮಾಧಾನ 
ಹೊಂದದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 

(ಐ) ಯಾವುದೇ ಅಭ್ಯರ್ಥಿಯು ನೇಮಕಾತಿ 8 ಆಯ್ಕೆ ಬಗ್ಗೆ ಯಾರಿಂದಲಾದರೂ ಯಾವುದೇ ತರಹದ ಶಿಫಾರಸು $ ವಶೀಲಿ $ ಒತ್ತಡ 
ತಂದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 

ಇಂದ್ರಕಲಾ ಬಿ.ಎಸ್‌., 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 
ಅರ್ಜಿ ನಮೂನೆ 
ಪ್ರೋಸೆಸ್‌ ಸರ್ವರ್‌ ಹುದ್ದೆಗೆ ಅರ್ಜಿ 
ಪಾಸ್‌ಪೋರ್ಟ್‌ ಅಳತೆಯ 
ಇತ್ತೀಚಿನ ಭಾವಚಿತ್ರವನ್ನು 
ಅಂಟಿಸಬೇಕು. 
ಅರ್ಜಿ ಮತ್ತು ಭಾವಚಿತ್ರ ಎರಡರ 
ಮೇಲೂ ಬರುವಂತೆ ಸಹಿ 
ಮಾಡಬೇಕು. 
ಗೆ 


ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 


0 ಣು 


ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. 

ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 
ಬೆಂಗಳೂರು- 560 009. 

ಮಾನ್ಕರೆ, 


ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆಃ ಎಡಿಎಂ/65/2012 ದಿನಾಂಕ 09.02.2012 ರ ಪ್ರಕಟಣೆ ಮೇರೆಗೆ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಪ್ರೋಸೆಸ್‌ ಸರ್ವರ್‌ (8£೦೦೦55 Ser) ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





1 


ಅಭ್ಯರ್ಥಿಯ ಹೆಸರು 


(ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿಯಲ್ಲಿ ಇದ್ದಂತೆ) 





ತಂದೆಯ ಹೆಸರು 











ತಾಯಿಯ ಹೆಸರು 











ಭಾಗ-೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ 


೩೧೫ 








ಪೂರ್ಣ ವಿಳಾಸ 





ದೂರವಾಣಂ ಸಂಖ್ಯೆ 





ಹುಟ್ಟಿದ ದಿನಾಂಕ 
(ಸೂಕ್ತ ದಾಖಲಾತಿ ಲಗತ್ತಿಸತಕ್ಕದ್ದು) 





ವಯಸ್ಸು 


(ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂತೆ) 





ವಯೋಮಿತಿ ಸಡಿಲಿಕೆ ಕೋರಿರುವಿರಾ? 
(ಹಾಗಿದ್ದಲ್ಲಿ ಸೂಕ್ತ ದಾಖಲಾತಿಯನ್ನು 
ಲಗತ್ತಿಸತಕ್ಕದ್ದು) 





ಲಿಂಗ (ಗಂಡು ಃ ಹೆಣ್ಣು) 





10 


ವಿವಾಹಿತರೇ ಃ ಅವಿವಾಹಿತರೇ 





11 


ವಿವಾಹಿತರಾಗಿದ್ದರೆ. ಗಂಡ ಃ 


ಹೆಂಡತಿಯ ಹೆಸರು 





12 


ಅಭ್ಯರ್ಥಿಯ ಹಾಲಿ ಉದ್ಯೋಗ, ಅದರ ವಿವರ 
ಮತ್ತು ತಿಂಗಳ ವರಮಾನ 

(ಸರ್ಕಾರಿ ಸೇವೆಯಲ್ಲಿ ಇದ್ದಲ್ಲಿ ನಿರಾಕ್ಷೇಪಣಾ ಪತ್ರ 
ಸಲ್ಲಿಸತಕ್ಕದ್ದು) 





13 


ಪೋಷಕರ ಉದ್ಯೊಗ ಮತ್ತು ಅದರ ವಿವರ 





14 


ಪೋಷಕರ ವರಮಾನ 





15 


ಗಂಡ ಃ ಹೆಂಡತಿಯ ಉದ್ಯೊಗ ಮತ್ತು ಅದರ 
ವಿವರ (ವಿವಾಹಿತರಾಗಿದ್ದಲ್ಲಿ) 





16 


ಗಂಡ ಃ ಹೆಂಡತಿಯ ವರಮಾನ 





17 


ರಾಷೀಯತೆ 
ಟ್ರ 





18 


ಧರ್ಮ 





19 


ಮುಂದೆ ನಮೂದಿಸಿರುವ ಗುಂಪುಗಳಲ್ಲಿ ನಿಮಗೆ 
ಸಂಬಂಧಪಟ್ಟ ಅಂಕಣದಲ್ಲಿ ಗುರುತು ಹಾಕಿ. 
(ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳನ್ನು 
ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳು 
ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 


ಸಾಮಾನ್ಯ ಅರ್ಹತೆ 


ಪ್ರವರ್ಗ-2ಎ 





ಪ. ಜಾತಿ 


ಪ್ರವರ್ಗ-2ಬಿ 





ಪ. ಪಂಗಡ 


ಪ್ರವರ್ಗ-3ಎ 








ಪ್ರವರ್ಗ-1 








ಪ್ರವರ್ಗ-3ಬಿ 








20 


ಕನ್ನಡ ಮಾಧ್ಯಮಃ ಗ್ರಾಮೀಣಃ ಯೋಜನಾ ನಿರಾಶ್ರಿತಃ ಮಾಜಿ 
ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ ನಮೂದಿಸಿರಿ 


(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 





21 


ಶೈಕ್ಷಣಕಿಕ ವಿದ್ಯಾರ್ಹತೆ 
(ಸ್ವಯಂ ದೃಡೀಕೃತ ಪ್ರಮಾಣ ಪತ್ರಗಳನ್ನು 


ಉತ್ತೀರ್ಣ 
ಹೊಂದಿದ 


ಸಲ್ಲಿಸತಕ್ಕದ್ದು) ಪ್ಯೂ 


ನೊಂದಣಂ 
ಸಂಖ್ಯೆ 


ಗರಿಷ್ಟ 
ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡವಾರು 
ಅಂಕಗಳು 



































೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 








22 | ಮೇಲೆ ನಮೂದಿಸಿರುವುದಕ್ಕಿಂತ ಹೆಚ್ಚಿನ ವಿದ್ಯಾರ್ಹತೆ 
ಹೊಂದಿದ್ದರೆ ಆ ಬಗ್ಗೆ ವಿವರ ನೀಡಿ 





23 | ಯಾವುದಾದರೂ ಅಪರಾಧದಲ್ಲಿ ಭಾಗಿಯಾಗಿರುವಿರೇ? 
ಹೌದಾದಲ್ಲಿ ವಿವರ ನೀಡುವುದು 








24 | ಲಗತ್ತಿಸಿರುವ ದಾಖಲಾತಿಗಳ ಪಟ್ಟಿಯನ್ನು ನಮೂದಿಸುವುದು. 
(ನೀವು ಅರ್ಜಿಯ ಜೊತೆ ಲಗತ್ತಿಸಿದ ದಾಖಲಾತಿಗಳ ಮೂಲ ಪ್ರತಿಗಳನ್ನೇ ಸಂದರ್ಶನಕ್ಕೆ ಕರೆದಾಗ ಹಾಜರುಪಡಿಸತಕ್ಕದ್ದು) 

















ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣಂಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ 8 


92 


ಛ $ ಅಭ್ಯರ್ಥಿಯ ಸಹಿ 


ಸೂಚನೆ:-ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಸಮರ್ಪಕವಾಗಿ ಭರ್ತಿ ಮಾಡಿ 
ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ದಾಖಲಾತಿಗಳನ್ನು ಮತ್ತು 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ 
ಸ್ವವಿಳಾಸದ ಲಕೋಟೆಯನ್ನು ಲಗತ್ತಿಸಿರಬೇಕು 


ಛಂ 


(& 


ಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಲಯ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತಳಮಹಡಿ, 
ಸಿಟಿ ಸಿವಿಲ್‌ ನ್ಯಾಯಾಲಯ ಸಂಕೀರ್ಣ, ಬೆಂಗಳೂರು - 560 009. 


ನೇಮಕಾತಿ ಅಧಿಸೂಚನೆ 


ಸಂಖ್ಯೆ : ಎಡಿಎಂ /148/2011 ದಿನಾಂಕ: 9ನೇ ಫೆಬ್ರವರಿ 2012 


ವಿಷಯ : ಬೆರಳಚ್ಚುಗಾರರ (770180 ಹುದ್ದೆಗೆ ನೇಮಕಾತಿ ಬಗ್ಗೆ 
ಉಲ್ಲೇಖ ಃ 1. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆ ಎಲ್‌ಸಿಎ- 1/220/96 
ದಿನಾಂಕ 08.03.2010 


2. ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯದ ಪತ್ರ ಸಂಖ್ಯೆ ಎಲ್‌ಸಿಎ- 11/54/2011 ದಿನಾಂಕ 01.10.2011 


ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ಫಘಟಕದ ನ್ಯಾಯಾಲಯಗಳಲ್ಲಿ ಖಾಲಿ ಇರುವ 09 (ಒಂಭತ್ತು) 
ಬೆರಳಚ್ಚುಗಾರರ (770150 ಹುದ್ದೆಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ ಃ 


ಗಣಕೀಕೃತ ಪ್ರತಿಯಲ್ಲಿಯೇ ಅಭ್ಯರ್ಥಿಗಳು ತಮ್ಮ ಸ್ವಂತ ಕೈಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿ೦ದ ಭರ್ತಿ ಮಾಡಿ ಸಲ್ಲಿಸತಕ್ಕದ್ದು. 


1. ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ 31.03.2012 ಸಂಜೆ 4-00 ಗಂಟೆ. 


2. ಅರ್ಜಿಗಳನ್ನು ಈ ಕೆಳಕಂಡ ವಿಳಾಸಕ್ಕೆ ಸಲ್ಲಿಸತಕ್ಕದ್ದು : 
೧೨ ೦ಎ 


ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜೆಲ್ಲೆ, 
ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 


ಬೆಂಗಳೊರು-560 009. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೧೭ 





2. ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣ 


09 (ಒಂಭತ್ತು ) ಹುದ್ದೆ 
































ವರ್ಗೀಕರಣ ಇತರೆ | ಮಹಿಳಾ ಗ್ರಾಮೀಣ Fes Pa ಪ ಸಜ ಅಂಗ ವಿಕಲ | ಒಟ್ಟು 
ಪ.ಜಾ ದ 01 — ದ 3. 3. ಷೆ 01 
ಪ.ಪಂ ತ್ತ ದ ಡಿ ಗ್‌ ದ ಈ | ವ್ಯ 
ಪ್ರವರ್ಗ 1 3 - ಈ - - ಎ | 
ಪ್ರವರ್ಗ 2ಎ 01 01 — ದ — ದ — 02 
ಪ್ರವರ್ಗ 2ಬಿ | ಈ | ಈ | - ಈ 
ಪ್ರವರ್ಗ 3ಎ ದ 01 ದ ದ ದ ದ ದ 01 
ಪ್ರವರ್ಗ 3ಬಿ ಎ 01 - ಎ - ಎ ಎ 01 
ಸಾ.ಅ. (ಆ.21) | - 02 01 ಹ ಡೆ ಎ 01 04 
ಒಟ್ಟು 01 06 01 0 0 0 01 09 



































ಸೂಕ್ತ ಮಹಿಳಾ ಅಭ್ಯರ್ಥಿ ಲಭ್ಯವಿಲ್ಲದಿದ್ದಲ್ಲಿ ಪುರುಷ ಅಭ್ಯರ್ಥಿಗಳನ್ನು ಪರಿಗಣಂಸಲಾಗುವುದು. 
ಹುದ್ದೆಗಳ ಸಂಖ್ಯೆ ಮತ್ತು ವರ್ಗೀಕರಣವು ಯಾವುದೇ ಮುನ್ಸೂಚನೆ ಇಲ್ಲದೆ ಬದಲಾವಣೆಗೆ ಒಳಪಟ್ಟಿರುತ್ತದೆ. 


4. ವೇತನ ಶ್ರೇಣತಿ - ರೂ. 5800-100-6000-125-6500-150-7100-175-7800-200-8600-225-9500-250-10500 ಹಾಗೂ 
ಇತರೆ ಭತ್ಯೆಗಳು 


5. ಶೈಕ್ಷಣಂಕ ವಿದ್ಯಾರ್ಹತೆ : 

(1) ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 

(2) ಕನ್ನಡ ಮತ್ತು ಇಂಗ್ಲಿಷ್‌ ಪ್ರೌಢದರ್ಜೆಯ ಬೆರಳಚ್ಚು ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರಬೇಕು ಅಥವಾ ತತ್ಸಮಾನ ವಿದ್ಯಾರ್ಹತೆ ಹೊಂದಿರಬೇಕು 
(3) ಕಂಪ್ಯೂಟರ್‌ ಜ್ಞಾನ ಇರುವವರಿಗೆ ಆದ್ಯತೆ ನೀಡಲಾಗುವುದು 

6. ವಯೋವಿತಿಃ 


ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂತೆ: 


ಕನಿಷ್ಠ ವಯೋಮಿತಿ 8 18 ವರ್ಷ 

ಗರಿಷ್ಠ ವಯೋಮಿತಿ 8 ಸಾಮಾನ್ಯ ವರ್ಗ - 35 ವರ್ಷ 
ಪ್ರವರ್ಗ 2ಎ 8 2 ಬಿ ಃ 3ಎ ಃ ೨ಬಿ - 38 ವರ್ಷ 
ಪ.ಜಾ 8 ಪ.ಪಂ. 8 ಪ್ರವರ್ಗ-1 - 40 ವರ್ಷ 


ಸರ್ಕಾರಿ ಸೇವೆಯಲ್ಲಿರುವವರಿಗೆ, ವಿಧವೆಯರಿಗೆ, ಮಾಜಿ ಸೈನಿಕರಿಗೆ ಹಾಗೂ ಅಂಗವಿಕಲರಿಗೆ ನಿಯಮಾನುಸಾರ ವಯೋಮಿತಿಯಲ್ಲಿ ಸಡಿಲಿಕೆ 
ನೀಡಲಾಗುವುದು. 


7. ಆಯ್ಕೆ ವಿಧಾನ : 
ಈ ಕೆಳಕಂಡ ನಿಯಮಗಳ ಅನ್ವಯ ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡಲಾಗುವುದು. 
(ಎ) ಕರ್ನಾಟಕ ಸಿವಿಲ್‌ ಸೇವೆಗಳು (ಸಾಮಾನ್ಯ ನೇಮಕಾತಿ) ನಿಯಮಾವಳಿ, 1977 
(ಬಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) ನಿಯಮಗಳು, 1982. 


(ಸಿ) ಕರ್ನಾಟಕ ಅಧೀನ ನ್ಯಾಯಾಲಯಗಳು (ಮಿನಿಸ್ಟಿರಿಯಲ್‌ ಮತ್ತು ಇತರೆ ಹುದ್ದೆಗಳು) (ನೇಮಕಾತಿ) (ತಿದ್ದುಪಡಿ) ನಿಯಮಗಳು 2007 


೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಆಯ್ಕೆಗೆ ಅರ್ಹತಾ ಪರೀಕ್ಷೆ ಮತ್ತು ಸಂದರ್ಶನ ಈ ಕೆಳಕಂಡಂತೆ ನಡೆಸಲಾಗುವುದು. 


(ಎ) ನೇಮಕಾತಿ ಪ್ರಾಧಿಕಾರದಿಂದ ನೇಮಿಸಲಾದ ಪರೀಕ್ಷಕರು 15 ನಿಮಿಷಗಳ ಅವಧಿ ಉಕ್ತಲೇಖನವನ್ನು ನೀಡುವರು ಮತ್ತು ಅಭ್ಯರ್ಥಿಯು 
ಆ ಉಕ್ತಲೇಖನವನ್ನು ಬೆರಳಚ್ಚು ಮಾಡಬೇಕು. 


(ಬಿ) ಅರ್ಹತಾ ಪರೀಕ್ಷೆಯು ಗರಿಷ್ಠ 100 ಅಂಕಗಳನ್ನು ಹೊಂದಿದ್ದು, ಉತ್ತೀರ್ಣರಾಗಲು ಕನಿಷ್ಠ 50 ಅಂಕಗಳನ್ನು ನಿಗದಿಪಡಿಸಿದೆ. 


(ಸಿ) ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಪರೀಕ್ಷೆಗಳಲ್ಲಿನ ಮತ್ತು ಅರ್ಹತಾ ಪರೀಕ್ಷೆಯ ಒಟ್ಟು ಅಂಕಗಳ ಶೇಕಡವಾರುವಿನ ಮೊತ್ತದ 
ಆಧಾರದ ಮೇಲೆ 01 (ಒಂದು) ಖಾಲಿ ಹುದ್ದೆಗೆ 05 (ಐದು) ಅಭ್ಯರ್ಥಿಗಳ ಪ್ರಮಾಣದಲ್ಲಿ ಅಧಿಸೂಚನೆಯಲ್ಲಿ ಪ್ರಕಟಪಡಿಸಲಾದ 
ಹುದ್ದೆಗಳ ಸಂಖ್ಯೆಗೆ ಅನುಗುಣವಾಗಿ ಅರ್ಹ ಅಭ್ಯರ್ಥಿಗಳನ್ನು ಸಂದರ್ಶನಕ್ಕೆ ಕರೆಯಲಾಗುವುದು. 

8. ಪರಿವೀಕ್ಷಣಾ ಅವಧಿ 
ಆಯ್ಕೆಯಾದ ಅಭ್ಯರ್ಥಿಗಳನ್ನು ನೇಮಕಾತಿ ನಿಯಮಗಳಂತೆ 2 ವರ್ಷಗಳ ಕಾಲ ಪರಿವೀಕ್ಷಣಾ ಅವಧಿಯಲ್ಲಿಡಲಾಗುವುದು. 


9. ಅರ್ಜಿಯೊಡನೆ ಸಲ್ಲಿಸಬೇಕಾದ ದಾಖಲಾತಿಗಳು: 


ಅಭ್ಯರ್ಥಿಗಳು ಕೆಳಕಂಡ ಪ್ರಮಾಣ ಪತ್ರಗಳ ಒಂದೊಂದು ಛಾಯಾ ಪ್ರತಿ (ಪೋಟೋಕಾಪಿ 8 ಜೆರಾಕ್ಸ್‌) ಗಳನ್ನು ಸ್ವಯಂ ದೃಢೀಕರಿಸಿ 


ಅರ್ಜಿಯೊಂದಿಗೆ ಲಗತ್ತಿಸಬೇಕು. ಅರ್ಜಿಯೊಂದಿಗೆ ದಾಖಲಾತಿಗಳ ಮೂಲ ಪ್ರತಿ (ಒರಿಜಿನಲ್‌) ಗಳನ್ನು ಲಗತ್ತಿಸಬಾರದು. 
(ಎ) ಜನ್ಮ ದಿನಾಂಕವನ್ನು ನಮೂದಿಸಿರುವ ದಾಖಲಾತಿ (ಎಸ್‌.ಎಸ್‌.ಎಲ್‌.ಸಿ. ಅಥವಾ ತತ್ಸಮಾನ ಪರೀಕ್ಷೆಯ ಪ್ರಮಾಣಪತ್ರ) 
(ಬಿ) ಹುದ್ದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಎಲ್ಲಾ ವರ್ಷಗಳ ಅಂಕಪಟ್ಟಿಗಳು ಹಾಗೂ ಪ್ರಮಾಣ ಪತ್ರಗಳು. 


(ಸಿ) ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಹಾಗೂ ಇತರೆ ಪ್ರವರ್ಗಗಳ ಜಾತಿ ಪ್ರಮಾಣ ಪತ್ರಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ 
ನಮೂನೆಗಳಲ್ಲಿ (ಮೀಸಲಾತಿ ಅಥವಾ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ) 

(ಡಿ) ಇತರ ಯಾವುದೇ ನಿಯಮಗಳ ಅನ್ವಯ ವಯೋಮಿತಿ ಸಡಿಲಿಕೆ ಕೋರಿದ್ದಲ್ಲಿ ಸಂಬಂಧಿತ ಪ್ರಮಾಣ ಪತ್ರ ಸಲ್ಲಿಸತಕ್ಕದ್ದು. 

(ಇ) ಕನ್ನಡ ಮಾಧ್ಯಮಃ ಗ್ರಾಮೀಣಃ ಯೋಜನಾ ನಿರಾಶ್ರಿತಃ ಮಾಜಿ ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ, ಮೀಸಲಾತಿ 
ಪ್ರಮಾಣ ಪತ್ರ ನಿಗದಿತ ನಮೂನೆಯಲ್ಲಿ 

(ಎಫ್‌) ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಸಂಬಂಧಿತ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ ಸೇವಾ ಮತ್ತು ನಿರಾಕ್ಷೇಪಣಾ ಪ್ರಮಾಣ 
ಪತ್ರ ಸಲ್ಲಿಸತಕ್ಕದು. 

(ಜಿ) ಅಭ್ಯರ್ಥಿಯು ವಿದ್ಯಾಭ್ಯಾಸ ಮಾಡಿದ ಶಾಲಾ ಮುಖ್ಯೋಪಾಧ್ಯಾಯರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ. 

(ಹೆಚ್‌) ಅಭ್ಯರ್ಥಿಯ ನಡತೆಯನ್ನು ದೃಢಿಕರಿಸುವ ಬಗ್ಗೆ ಅವನು ಓದಿರುವ ವಿದ್ಯಾಸಂಸ್ಥೆಗಳಿಗೆ ಸಂಬಂಧಪಡದ ಹಾಗೂ ಅಭ್ಯರ್ಥಿಯ 
ಸಂಬಂಧಿಗಳಲ್ಲದ ಇಬ್ಬರು ಸ್ಥಳೀಯ ಗಣ್ಯವ್ಯಕ್ತಿಗಳಿಂದ ಪಡೆದ 6 (ಆರು) ತಿಂಗಳ ಈಚೆಗಿನ ಎರಡು ನಡತೆ ಪ್ರಮಾಣ ಪತ್ರಗಳು. 

(ಐ) ಅರ್ಜಿಯೊಂದಿಗೆ 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ ಸ್ವವಿಳಾಸದ ಲಕೋಟೆಯನ್ನು 
ಸಲ್ಲಿಸತಕ್ಕದ್ದು 

10. ಇತರೆ ಸೂಚನೆಗಳು : 


(ಎ) ಅರ್ಜಿಗಳನ್ನು ಸ್ವೀಕರಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕವು ಸಾರ್ವತ್ರಿಕ ರಜಾ ದಿನವಾಗಿ ಘೋಷಿಸಲ್ಪಟ್ಟರೆ ಆ ದಿನಾಂಕದ 
ಮಾರನೆಯ ಕೆಲಸದ ದಿನವು ಅರ್ಜಿಗಳನ್ನು ಸ್ವೀಕರಿಸಲು ಕೊನೆಯ ದಿನಾಂಕವಾಗುವುದು. 


(ಬಿ) ನಿಗದಿತ ಅರ್ಜಿ ನಮೂನೆಯ ಬೆರಳಚ್ಚು ಪ್ರತಿ 8 ಗಣಕೀಕೃತ ಪ್ರತಿಯ ಎಲ್ಲಾ ಅಂಕಣಗಳನ್ನು ನಿಗದಿತ ಉತ್ತರಗಳಿಂದ ಭರ್ತಿ 


ಮಾಡಿರತಕ್ಕದ್ದು. ಅಭ್ಯರ್ಥಿಗಳು ಅರ್ಜಿಯ ಎಲ್ಲಾ ಕಾಲಂಗಳನ್ನು ಸ್ವಂತ ಕೈಬರಹದಿಂದ ಕಡ್ಡಾಯವಾಗಿ ಭರ್ತಿ ಮಾಡತಕ್ಕದ್ದು. 


(ಸಿ) ಅಭ್ಯರ್ಥಿಯು ಅರ್ಜಿಯ ನಿಗದಿತ ಜಾಗದಲ್ಲಿ ತನ್ನ ಇತ್ತೀಚಿನ ಒಂದು ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರವನ್ನು ಲಗತ್ತಿಸತಕ್ಕದ್ದು 
ಹಾಗೂ ಅರ್ಜಿ ಮತ್ತು ಭಾವಚಿತ್ರ ಎರಡಕ್ಕೂ ಸೇರುವಂತೆ ಸಹಿಯನ್ನು ಮಾಡತಕ್ಕದ್ದು. 


(ಡಿ) ಅಭ್ಯರ್ಥಿಯು ಕೇವಲ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕದ್ದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿಗಳನ್ನು ಸಲ್ಲಿಸಲಾಗಿದ್ದ! 
ಯಾವುದಾದರೂ ಒಂದು ಅರ್ಜಿಯನ್ನು ಮಾತ್ರ ಪರಿಗಣತಿಸಲಾಗುವುದು. 


ದು 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೧೯ 





(ಇ) ಕೊನೆಯ ದಿನಾಂಕದ ನಂತರ ಸ್ಟೀಕೃತಗೊಂಡ ಅರ್ಜಿಗಳನ್ನು ಅಭ್ಯರ್ಥಿಯ ಸಹಿ ಇಲ್ಲದ ಅರ್ಜಿಗಳನ್ನು, ಸಂಪೂರ್ಣ ಸರಿಯಾಗಿ 
ವಿವರಗಳನ್ನು ಸ್ವಂತ ಕೈಬರಹದಿಂದ ತುಂಬಿರದ 8 ನಮೂದಿಸಿಲ್ಲದ ಅರ್ಜಿಗಳನ್ನು, ಅಗತ್ಯವಾದ ದಾಖಲಾತಿಗಳನ್ನು ಸಲ್ಲಿಸಿರದ 
ಅರ್ಜಿಗಳನ್ನು ಯಾವುದೇ ಸೂಚನೆ ಕೊಡದೆ ತಿರಸ್ಕರಿಸಲಾಗುವುದು. ಈ ಬಗ್ಗೆ ಯಾವುದೇ ಪತ್ರ ವ್ಯವಹಾರಕ್ಕೆ ಅಸ್ಪದವಿರುವುದಿಲ್ಲ. 


(ಎಫ್‌) ಅರ್ಹತಾ ಪರೀಕ್ಷೆಗೆ ಮತ್ತು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿಯೇ ಸಂದರ್ಶನಕ್ಕೆ ಹಾಜರಾಗಬೇಕು 
ಹಾಗೂ ಈ ಸಂಬಂಧ ಪತ್ರ ಬಾರದ ಅಭ್ಯರ್ಥಿಗಳು ಅರ್ಹತಾ ಪರೀಕ್ಷೆಗೆ /ಸಂದರ್ಶನಕ್ಕೆ ಅರ್ಹರಲ್ಲವೆಂದು ಭಾವಿಸಕೊಳ್ಳತಕ್ಕದ್ದು. 


(ಜಿ) ಆಯ್ಕೆಯ ಸಂಬಂಧವಾಗಿ ಅರ್ಹತಾ ಪರೀಕ್ಷೆಗೆ /ಸಂದರ್ಶನಕ್ಕೆ ಅನರ್ಹರಾದ ಅಭ್ಯರ್ಥಿಗಳು ಈ ಕಛೇರಿಯೊಂದಿಗೆ ಯಾವುದೇ ಪತ್ರ 
ವ್ಯವಹಾರವನ್ನು ನಡೆಸಲು ಅಸ್ಪದವಿರುವುದಿಲ್ಲ. 


(ಹೆಚ್‌) ಅಭ್ಯರ್ಥಿಯ ಹುದ್ದೆಗೆ ಅಗತ್ಯವಾದ ದೈಹಿಕ ಕ್ಷಮತೆ ಃ ದೇಹದಾಢಣ್ಯತೆ ಹೊಂದಿರುವ ಬಗ್ಗೆ ನೇಮಕಾತಿ ಪ್ರಾಧಿಕಾರ ತೃಪ್ತಿ ಃ ಸಮಾಧಾನ 


ಹೊಂದದಿದ್ದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅರ್ಹರಾಗುವುದಿಲ್ಲ. 
(ಐ) ಯಾವುದೇ ಅಭ್ಯರ್ಥಿಯು ನೇಮಕಾತಿ 8 ಆಯ್ಕೆ ಬಗ್ಗೆ ಯಾರಿಂದಲಾದರೂ ಯಾವುದೇ ತರಹದ ಶಿಫಾರಸು 8 ವಶೀಲಿ 8 ಒತ್ತಡ 


ತಂದಲ್ಲಿ ಅಂತಹ ಅಭ್ಯರ್ಥಿಯು ನೇಮಕಾತಿಗೆ ಅನರ್ಹರಾಗುತ್ತಾರೆ. 


ಇಂದ್ರಕಲಾ ಬಿ.ಎಸ್‌. 
ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಬೆಂಗಳೂರು 


ಅರ್ಜಿ ನಮೂನೆ 
ಬೆರಳಚ್ಚುಗಾರರ ಹುದ್ದೆಗೆ ಅರ್ಜಿ 





ಪಾಸ್‌ಪೋರ್ಟ್‌ ಅಳತೆಯ 
ಇತ್ತೀಚಿನ ಭಾವಚಿತ್ರವನ್ನು 
ಅಂಟಿಸಬೇಕು. 
ಅರ್ಜಿ ಮತ್ತು ಭಾವಚಿತ್ರ 
ಎರಡರ ಮೇಲೂ 
ಬರುವಂತೆ ಸಹಿ 
ಮಾಡಬೇಕು. 











ಗೆ 
ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್‌ ನ್ಯಾಯಾಧೀಶರು, 


ಭಿ" fr) A) 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, 
ತಳಮಹಡಿ, ನಗರ ಸಿವಿಲ್‌ ನ್ಯಾಯಾಲಯಗಳ ಸಂಕೀರ್ಣ, 


ಬೆಂಗಳೂರು- 560 009. 


ಮಾನ್ಯರೆ, 


ತಮ್ಮ ನ್ಯಾಯಾಲಯದ ಅಧಿಸೂಚನೆ ಸಂಖ್ಯೆಃ ಎಡಿಎಂ/148/2011 ದಿನಾಂಕ 09.02.2012 ರ ಪ್ರಕಟಣೆ ಮೇರೆಗೆ ನಾನು ಕೆಳಕಂಡ 
ಮಾಹಿತಿಗಳೊಂದಿಗೆ ಬೆರಳಚ್ಚುಗಾರರ ಹುದ್ದೆಗೆ ನನ್ನ ಅರ್ಜಿಯನ್ನು ಸಲ್ಲಿಸುತ್ತಿದ್ದೇನೆ. 





| ಅಭ್ಯರ್ಥಿಯ ಹೆಸರು 
(ಎಸ್‌.ಎಸ್‌.ಎಲ್‌.ಸಿ. ಅಂಕಪಟ್ಟಿಯಲ್ಲಿ ಇದ್ದಂತೆ) 





2 ತಂದೆಯ ಹೆಸರು 





3 ತಾಯಿಯ ಹೆಸರು 





4 ಪೂರ್ಣ ವಿಳಾಸ 





5 ದೂರವಾಣಂ ಸಂಖ್ಯೆ 

















೩೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ 


ಭಾಗ-೫ 








ಹುಟ್ಟಿದ ದಿನಾಂಕ 
(ಸೂಕ್ತ ದಾಖಲಾತಿ ಲಗತ್ತಿಸತಕ್ಕದ್ದು) 





ವಯಸ್ಸು 
(ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ 
ದಿನಾಂಕದಂತೆ) 








ವಯೋಮಿತಿ ಸಡಿಲಿಕೆ ಕೋರಿರುವಿರಾ? 
(ಹಾಗಿದ್ದಲ್ಲಿ ಸೂಕ್ತ ದಾಖಲಾತಿಯನ್ನು 
ಲಗತ್ತಿಸತಕ್ಕದ್ದು) 





ಲಿಂಗ (ಗಂಡು ಃ ಹೆಣ್ಣು) 





10 


ವಿವಾಹಿತರೇ  ಅವಿವಾಹಿತರೇ 





11 


ವಿವಾಹಿತರಾಗಿದ್ದರೆ. ಗಂಡ ಃ ಹೆಂಡತಿಯ 


ಹೆಸರು 





12 


ಅಭ್ಯರ್ಥಿಯ ಹಾಲಿ ಉದ್ಯೋಗ, ಅದರ ವಿವರ 
ಮತ್ತು ತಿಂಗಳ ವರಮಾನ 

(ಸರ್ಕಾರಿ ಸೇವೆಯಲ್ಲಿ ಇದ್ದಲ್ಲಿ ನಿರಾಕ್ಷೇಪಣಾ ಪತ್ರ 
ಸಲ್ಲಿಸತಕ್ಕದ್ದು) 





13 


ಪೋಷಕರ ಉದ್ಯೊಗ ಮತ್ತು ಅದರ ವಿವರ 





14 


ಪೋಷಕರ ವರಮಾನ 





15 


ಗಂಡ ಃ ಹೆಂಡತಿಯ ಉದ್ಯೊಗ ಮತ್ತು ಅದರ 
ವಿವರ (ವಿವಾಹಿತರಾಗಿದ್ದಲ್ಲಿ) 





16 


ಗಂಡ ಃ ಹೆಂಡತಿಯ ವರಮಾನ 





17 


ರಾಷೀಯತೆ 
ಅ 





18 


ಧರ್ಮ 





19 


ಮುಂದೆ ನಮೂದಿಸಿರುವ ಗುಂಪುಗಳಲ್ಲಿ ನಿಮಗೆ 
ಸಂಬಂಧಪಟ್ಟ ಅಂಕಣದಲ್ಲಿ ಗುರುತು ಹಾಕಿ. 
(ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳನ್ನು 
ಹೊರತುಪಡಿಸಿ ಇತರೆ ಅಭ್ಯರ್ಥಿಗಳು 
ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 


ಸಾಮಾನ್ಯ ಅರ್ಹತೆ 


ಪ್ರವರ್ಗ-2ಎ 





ಪ. ಜಾತಿ 


ಪ್ರವರ್ಗ-2ಬಿ 





ಪ. ಪಂಗಡ 


ಪ್ರವರ್ಗ-3ಎ 





ಪ್ರವರ್ಗ-1 











ಪ್ರವರ್ಗ-3ಬಿ 








20 


ಕನ್ನಡ ಮಾಧ್ಯಮಃ ಗ್ರಾಮೀಣಃ ಯೋಜನಾ ನಿರಾಶ್ರಿತಃ ಮಾಜಿ 
ಸೈನಿಕ ಅಭ್ಯರ್ಥಿಯಾಗಿದ್ದು ಮೀಸಲಾತಿ ಕೋರಿದ್ದಲ್ಲಿ ನಮೂದಿಸಿರಿ 


(ಸಂಬಂಧಪಟ್ಟ ದಾಖಲಾತಿಗಳನ್ನು ಲಗತ್ತಿಸತಕ್ಕದ್ದು) 





21 


ಶೈಕ್ಷಣಂಕ ವಿದ್ಯಾರ್ಹತೆ 
(ಸ್ವಯಂ ದೃಡೀಕೃತ ಪ್ರಮಾಣ ಪತ್ರಗಳನ್ನು 
ಸಲ್ಲಿಸತಕ್ಕದ್ದು) 


ನೊಂದಣಂ 
ಸಂಖ್ಯೆ 


ಉತ್ತೀರ್ಣ 
ಹೊಂದಿದ 
ವರ್ಷ 


ಗರಿಷ್ಟ 
ಅಂಕಗಳು 


ಪಡೆದಿರುವ 
ಅಂಕಗಳು 


ಶೇಕಡವಾರು 
ಅಂಕಗಳು 








ಕನ್ನಡ ಪ್ರೌಢದರ್ಜೆ ಬೆರಳಚ್ಚು ಪರೀಕ್ಷೆ 
= ಚ ಬ 











ಇಂಗ್ಲಿಷ್‌ ಪೌಢದರ್ಜೆ ಬೆರಳಚ್ಚು ಪರೀಕ್ಷೆ 


[ac ಯ 


























ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೨೧ 








22 ಮೇಲೆ ನಮೂದಿಸಿರುವುದಕ್ಕಿಂತ ಹೆಚ್ಚಿನ 
ವಿದ್ಯಾರ್ಹತೆ ಹೊಂದಿದ್ದರೆ ಆ ಬಗ್ಗೆ ವಿವರ 
ನೀಡಿ 








23 ಯಾವುದಾದರೂ ಅಪರಾಧದಲ್ಲಿ ಭಾಗಿಯಾಗಿರುವಿರೇ? 
ಹೌದಾದಲ್ಲಿ ವಿವರ ನೀಡುವುದು 


24 | ಲಗತ್ತಿಸಿರುವ ದಾಖಲಾತಿಗಳ ಪಟ್ಟಿಯನ್ನು ನಮೂದಿಸುವುದು. 
(ನೀವು ಅರ್ಜಿಯ ಜೊತೆ ಲಗತ್ತಿಸಿದ ದಾಖಲಾತಿಗಳ ಮೂಲ ಪ್ರತಿಗಳನ್ನೇ ಸಂದರ್ಶನಕ್ಕೆ ಕರೆದಾಗ ಹಾಜರುಪಡಿಸತಕ್ಕದ್ದು) 























ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣಂಕರಿಸುತ್ತೇನೆ ಮತ್ತು ಒಂದು ವೇಳೆ ಮೇಲ್ಕಂಡ 
ಮಾಹಿತಿಗಳು ತಪ್ಪು ಎಂದು ಕಂಡುಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ 
ಸ್ಥಳ 
[a) 


೦ 
6 
೦ 
6 


ಅಭ್ಯರ್ಥಿಯ ಸಹ 


ಸೂಚನೆ:-ಅಭ್ಯರ್ಥಿಯು ಅಧಿಸೂಚನೆಯಲ್ಲಿ ಪ್ರಕಟಿಸಿರುವ ಎಲ್ಲಾ ಸೂಚನೆಗಳನ್ನು ಗಮನವಿಟ್ಟು ಓದಿ ಅರ್ಜಿಯನ್ನು ಸಮರ್ಪಕವಾಗಿ ಭರ್ತಿ ಮಾಡಿ 
ಅಧಿಸೂಚನೆಯಲ್ಲಿ ಸೂಚಿಸಿರುವ ಎಲ್ಲಾ ದಾಖಲಾತಿಗಳನ್ನು ಮತ್ತು 25.00 ರೂಪಾಯಿಯ ಅಂಚೆ ಮುದ್ರಾಂಕ (Postal Stamp) ವನ್ನು ಹೊಂದಿರುವ 
ಸ್ವವಿಳಾಸದ ಲಕೋಟೆಯನ್ನು ಲಗತ್ತಿಸಿರಬೇಕು 


ಪಿ.ಆರ್‌. 35 


ಆಯ್ಕೆ ಪ್ರಾಧಿಕಾರ ಹಾಗೂ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ನಿರ್ದೇಶಕರು, 
6ನೇ ಮಹಡಿ, ಕಾವೇರಿ ಭವನ, ಕೆ.ಹೆಚ್‌.ಬಿ. ಕಾಂಪ್ಲೆಕ್ಸ್‌, ಕೆಂಪೇಗೌಡ ರಸ್ತೆ, ಬೆಂಗಳೂರು-560009. 


ಅಧಿಸೂಚನೆ 


ಸಂಖ್ಯೆ:ಡಿಪಿಎನ್‌:ಸಿಶಾ:2:196:2011-12, ದಿನಾಂಕ: 15.2.2012 
ವಿಷಯ : ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯಲ್ಲಿನ ಶೀಘ್ರಲಿಪಿಗಾರರ ಬ್ಯಾಕ್‌ಲಾಗ್‌ 
ಹುದ್ದೆಯನ್ನು ಭರ್ತಿ ಮಾಡುವ ಬಗ್ಗೆ. 
ಉಲ್ಲೇಖ : 1) ಸರ್ಕಾರದ ಸುತ್ತೋಲೆ ಸಂಖ್ಯೆಸಿಆಸುಇ:11ಸೇಹಿಮು:2001, ದಿನಾಂಕ:18.05.2001 
2) ಸರ್ಕಾರದ ಅಧಿಸೂಚನೆ ಸಂಖ್ಯೆಡಿಪಿಎಆರ್‌:13:ಎಸ್‌ಬಿಸಿ:2001, ದಿನಾ೦ಕ:21.11.2001. 
3) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಅಧಿಸೂಚನೆ 
ಸಂ:ಡಿಪಿಎನ್‌:ಸಿಶಾ:2:101:01-02, ದಿನಾ೦ಕ:19.05.2004 (ರಾಜ್ಯ ಪತ್ರ ದಿ:27.05.04) 
4) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಅಧಿಸೂಚನೆ ಸಂ:ಡಿಪಿಎನ್‌:ಸಿಶಾ- 
2:2:2009-10, 21.10.2009.(ರಾಜ್ಯ ಪತ್ರ ದಿನಾಂಕ:5.11.2009) 
5) ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಅಧಿಸೂಚನೆ ಸಂ:ಡಿಪಿಎನ್‌:ಸಿಶಾ- 
2:181:2010-11, 7.1.2011.(ರಾಜ್ಯ ಪತ್ರ ದಿನಾಂಕ:20.1.2011) 
ಉಲ್ಲೇಖ (5ರ ಈ ಇಲಾಖೆಯ ಅಧಿಸೂಚನೆಯ ಪ್ರಕಾರ, ಭರ್ತಿಯಾಗದ 1 ಪರಿಶಿಷ್ಠ ಪಂಗಡದ ಶೀಘ್ರಲಿಪಿಗಾರರ ಹುದ್ದೆಯನ್ನು ಭರ್ತಿ 
ಮಾಡಬೇಕಾಗಿರುತ್ತದೆ. ಆದ್ದರಿಂದ, ಶೀಘ್ರಲಿಪಿಗಾರರ ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಭರ್ತಿ ಮಾಡಲು ನಿಗದಿಪಡಿಸಿದ ಅರ್ಜಿ ನಮೂನೆ-1ರ ದ್ವಿಪ್ರತಿಗಳಲ್ಲಿ 


ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. 
1) ಅರ್ಜಿಗಳನ್ನು ಸ್ವೀಕರಿಸುವ ಕೊನೆಯ ದಿನಾಂಕ:24.3.2012. 


2) ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ವಿಳಾಸ: 
“ಆಯ್ಕೆ ಪ್ರಾಧಿಕಾರ ಹಾಗೂ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ನಿರ್ದೇಶಕರು, 6ನೇ ಮಹಡಿ, ಕಾವೇರಿ ಭವನ, ಕೆ.ಹೆಚ್‌.ಬಿ. ಕಾಂಪ್ಲೆಕ್ಸ್‌, 
ಕೆಂಪೇಗೌಡ ರಸ್ತೆ, ಬೆಂಗಳೂರು-560009”. 


೩೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





3) ಅರ್ಜಿ ನಮೂನೆ-1ರ ದ್ವಿಪ್ರತಿಗಳಲ್ಲಿ ಎಲ್ಲಾ ಮಾಹಿತಿಗಳನ್ನು ತುಂಬಿ ಸಲ್ಲಿಸತಕ್ಕದ್ದು. 


ರಬ 


4) ಭರ್ತಿ ಮಾಡಬೇಕಾಗಿರುವ ಹುದ್ದೆಗಳು ಮತ್ತು ಅವುಗಳ ವರ್ಗೀಕರಣ ಕೆಳಕಂಡಂತಿವೆ. 





ಎ) ಶೀಘ್ರಲಿಪಿಗಾರರು (ಬ್ಯಾಕ್‌ಲಾಗ್‌ ಹುದ್ದೆಗಳು) 





ಪರಿಶಿಷ್ಠ ಪಂಗಡ ಒಟ್ಟು 





01 01 

















ಹುದ್ದೆಗಳ ವರ್ಗೀಕರಣ: 





ಹುದ್ದೆಯ ವರ್ಗೀಕರಣ 





ಪರಿಶಿ 














೭೫೬ 


ಪಂಗಡ ಗ್ರಾಮೀಣ ಅಭ್ಯರ್ಥಿ - 01 





6. ವಿದ್ಯಾರ್ಹತೆಗಳು: ಅಭ್ಯರ್ಥಿಗಳು ಕೆಳಕಂಡ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರತಕ್ಕದ್ದು. 








ಹುದ್ದೆಯ ಹೆಸರು ಮತ್ತು ವೇತನ ಶ್ರೇಣಿ ನಿಗದಿಪಡಿಸಲಾದ ವಿದ್ವಾರ್ಹತೆಗಳು 

1 ಶೀಘಲಿಪಿಗಾರರು: 1. | ಕರ್ನಾಟಕ ಸರ್ಕಾರದ ಪೌಢ ಶಿಕ್ಷಣ ಮಂಡಳಿಯು ನಡೆಸುವ 
ರೂ 7275-175-7800-200-8600-225-9500- ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ತೇರ್ಗಡೆ ಅಥವಾ 
250-10500-300-12300-350-13350 ಮತ್ತು ಅರ್ಹ ತತ್ಸಮಾನ ವಿದ್ಯಾರ್ಹತೆ. 
ವಿಶೇಷ ವೇತನ 





2. | ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ನಡೆಸುವ ಕನ್ನಡ 
ಮತ್ತು ಆಂಗ್ಲ ಪ್ರೌಢ ದರ್ಜೆಯ ಶೀಘ್ರಲಿಪಿ ಪರೀಕ್ಷೆಯಲ್ಲಿ, 
ತೇರ್ಗಡೆ ಅಥವಾ ತತ್ತಮಾನ ವಿದ್ವಾರ್ಹತೆ. 











3. | ಕರ್ನಾಟಕ ಪೌಢ ಶಿಕ್ಷಣ ಮಂಡಳಿಯು ನಡೆಸುವ ಕನ್ನಡ 
ಮತ್ತು ಆಂಗ್ಲ ಪೌಢ ದರ್ಜೆಯ ಬೆರಳಚ್ಚು ಪರೀಕ್ಷೆಯಲ್ಲಿ 
ತೇರ್ಗಡೆ ಅಥವಾ ತತ್ತಮಾನ ವಿದ್ವಾರ್ಹತೆ. 














10. 


11, 


ವಯೋಮಿತಿ: ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ಕೊನೆಯ ದಿನಾಂಕದಂದು ಅಭ್ಯರ್ಥಿಗಳು 18 ವರ್ಷಕ್ಕೆ ಮೀರಿರಬೇಕು ಮತ್ತು ಈ 
ಕೆಳಕಂಡಂತೆ ವಯೋಮಿತಿಯ ಒಳಗಿರಬೇಕು. 


ಅ) ಪರಿಶಿಷ್ಠ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ-40 ವರ್ಷಗಳು. 


ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಅಭ್ಯರ್ಥಿಗಳು ಅರ್ಜಿ ಶುಲ್ಕವನ್ನು ಕೊಡಬೇಕಾಗಿರುವುದಿಲ್ಲ. 


ನಿಗದಿಪಡಿಸಿದ ಅರ್ಜಿ ನಮೂನೆ-1ನ್ನು ಸರ್ಕಾರಿ ಪುಸ್ತಕ ಮಳಿಗೆ ಅಥವಾ ಅಧಿಕೃತ ಮಾರಾಟಗಾರರಿಂದ ನಿಗದಿಪಡಿಸಿದ ಶುಲ್ಕವನ್ನು ಪಾವತಿ 
ಮಾಡಿ ಖರೀದಿಸಬಹುದು. 


ನೇಮಕಾತಿ ವಿಧಾನ: ಅಭ್ಯಥಿಗಳ ಆಯ್ಕೆಯನ್ನು : “ದಿ ಕರ್ನಾಟಕ ಸ್ಟೇಟ್‌ ಸಿವಿಲ್‌ ಸರ್ವೀಸಸ್‌” (ಅನ್‌ಫಿಲ್‌ಡ್‌ ವೆಕೆನ್ಸಿಸ್‌ ರಿಸರ್ವ್‌ ಫಾರ್‌ 
ದಿ ಪರ್ಸನ್ಸ್‌ ಬಿಲಾಂಗಿಂಗ್‌ ಟು ದಿ ಶೆಡ್ಯೂಲ್ಡ್‌ ಕ್ಯಾಸ್ಟ್‌ ಅಂಡ್‌ ದಿ ಶೆಡ್ಕೂಲ್ಡ್‌ ಟ್ರೈಬ್ಸ್‌) (ಸ್ಪೆಷಲ್‌ ರೆಕ್ರೂಟ್ಮೆಂಟ್‌) ರೂಲ್ಸ್‌ 2001ರ ಪ್ರಕಾರ 
(ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌:13:ಎಸ್‌ಬಿಸಿ:2001, ದಿ:21.11.2001) ಹುದ್ದೆಗಳಿಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆಯ ಪರೀಕ್ಷೆಗಳಲ್ಲಿ ಪಡೆದ 
ಅಂಕಗಳ ಆಧಾರದ ಮೇಲೆ ಮತ್ತು ವಯಸ್ಸಿನ ಆಧಾರದ ಮೇರೆಗೆ ಮಾಡಲಾಗುವುದು. 29 ವರ್ಷದಿಂದ 40 ವರ್ಷದ ಒಳಗಿನ 


ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ 18 ರಿ೦ದ 29 ವರ್ಷದ ಒಳಗಿನ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲಾಗುವುದು. 


ವಿಶೇಷ ಸೂಚನೆಗಳು: ಅರ್ಜಿ ನಮೂನೆ-1ನು 


ಸಲ್ಲಿಸುವಾಗ ಈ ಕೆಳಕಂಡ ಪ್ರಮಾಣ ಪತ್ರಗಳನ್ನು ದ್ವಿಪ್ರತಿಯಲ್ಲಿ ಸ್ವಯಂ ದೃಢೀಕೃತ 
ಪ್ರತಿಗಳೊಂದಿಗೆ ಸಲ್ಲಿಸಬೇಕು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೨೩ 





ಅ) ವಿದ್ಯಾರ್ಹತೆಯ ಶೈಕ್ಷಣಿಕ ಪ್ರಮಾಣ ಪತ್ರಗಳು. 
ಆ) ಹುಟ್ಟಿದ ತಾರೀಖಿನ ಬಗ್ಗೆ ದೃಢೀಕರಿಸುವ ಪ್ರಮಾಣ ಪತ್ರಗಳು. 


ಇ) ಅಭ್ಯರ್ಥಿಯು ಅಂತಿಮವಾಗಿ ಕಲಿತ ಶಾಲೆಯ ಮುಖ್ಯಸ್ಥರು ಕೊಟ್ಟರುವ ನಡತೆಯ ಪ್ರಮಾಣ ಪತ್ರಗಳು ಮತ್ತು ಇಬ್ಬರು ಗಣ್ಯ 


ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆಯ ಪ್ರಮಾಣ ಪತ್ರಗಳು. 


ಈ) ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಸರ್ಕಾರದ ಆದೇಶದ ಪ್ರಕಾರ ಪರಿಶಿಷ್ಠ ಪಂಗಡದ ಪ್ರಪತ್ರವನ್ನು 


ಸಥ ಲಗತ್ತಿಸಬೇಕು. 


ಉ) ಮೀಸಲಾತಿ ಸೌಲಭ್ಯ ಪಡೆಯಲಿಚ್ಛಿಸುವ ಗ್ರಾಮೀಣ ಅಭ್ಯರ್ಥಿಗಳು ಸರ್ಕಾರದ ಆದೇಶ ಸಂಖ್ಯೆಸಿಆಸುಇ:08:ಸೇನೆನಿ:2001 
ದಿ:13.02.2001ರ ಪ್ರಕಾರ ನಿಗದಿಪಡಿಸಿದ ಅರ್ಜಿ ನಮೂನೆಯಲ್ಲಿ ಸಂಬಂಧಪಟ್ಟ ಪ್ರಾಧಿಕಾರಗಳಿಂದ ಪಡೆದ ಪ್ರಮಾಣ ಪತ್ರದ 


ಪ್ರತಿಯನ್ನು ಲಗತ್ತಿಸಿರಬೇಕು. 


ಊ) ಮಾಜಿ ಸೈನಿಕರಾಗಿದ್ದ (ಪರಿಶಿಷ್ಟ ಪಂಗಡ) ಸಂದರ್ಭದಲ್ಲಿ ಸೈನಿಕ ಸೇವೆಯಿಂದ ಬಿಡುಗಡೆ ಹೊಂದಿದ ಅಥವಾ ಮುಕ್ತಾಯಗೊಳಿಸಿದ 
ಬಗೆಗಿನ ಪ್ರಮಾಣ ಪತ್ರ. 


ಯ) ಸರ್ಕಾರಿ ಸೇವೆಯಲ್ಲಿರುವ ಪರಿಶಿಷ್ಠ ಪಂಗಡದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮೊದಲು ಇಲಾಖಾ ಮುಖ್ಯಸ್ಥರಿಂದ ಅನುಮತಿ 
ಪಡೆದು ಕಛೇರಿ ಮೂಲಕ ಅರ್ಜಿಗಳನ್ನು ನಿಗದಿತ ಅವಧಿಯಲ್ಲಿ ಕಳುಹಿಸಬೇಕು. 


2. ಅ) ಅಭ್ಯರ್ಥಿಯು ತನ್ನ ಇತ್ತೀಚಿನ ಎರಡು ಪಾಸ್‌ ಪೋರ್ಟ್‌ ಸೈಜಿನ ಭಾವಚಿತ್ರಗಳಲ್ಲಿ ಒಂದನ್ನು ಅರ್ಜಿಯ ಬಲಗಡೆ ಮೇಲ್ಭಾಗದಲ್ಲಿ 


ಅಂಟಿಸಬೇಕು. ಹಾಗೂ ಇನ್ನೊಂದು ಭಾವಚಿತ್ರವನ್ನು ಲಕೋಟೆಯಲ್ಲಿ ಇಟ್ಟಿರಬೇಕು. 


ಆ) ಪ್ರಮಾಣ ಪತ್ರಗಳನ್ನು ಲಗತ್ತಿಸದಿರುವ ಅರ್ಜಿಗಳನ್ನು ಹಾಗೂ ಅಪೂರ್ಣವಾದ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 


ಮು 


ಇ) ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಲಕೋಟೆಯ ಮೇಲೆ “ಶೀಘ್ರಲಿಪಿಗಾರರ: ಹುದ್ದೆಗೆ ಅರ್ಜಿ” ಎಂದು ಸ್ಪಷ್ಟವಾಗಿ ನಮೂದಿಸತಕ್ಕದ್ದು. 


ಈ) ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕದ ಯಾವುದೇ ಭಾಗದಲ್ಲಾದರೂ ಕೆಲಸ ಮಾಡಲು ಸಿದ್ದರಾಗಿರಬೇಕು. 
ಉ) ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಪ್ರಚಾರ ಅಥವಾ ಶಿಫಾರಸ್ಸುಗಳನ್ನು ಮಾಡಿದರೆ ಅಂತಹವರ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 
ಊ) ಅರ್ಜಿದಾರರೊಡನೆ ಪತ್ರವ್ಯವಹಾರಗಳಿಗೆ ಅವಕಾಶವಿರುವುದಿಲ್ಲ. 


ಯ) ಮಾಜಿ ಸೈನಿಕ: ಗ್ರಾಮೀಣ ಅಭ್ಯರ್ಥಿ: ಮಹಿಳಾ ಅಭ್ಯರ್ಥಿಗಳು ಲಭ್ಯವಿಲ್ಲದಿದ್ದಲ್ಲಿ ಪರಿಶಿಷ್ಟ ಪಂಗಡದ: ಸಾಮಾನ್ಯ ಅಭ್ಯರ್ಥಿಗಳನ್ನು 
ಪರಿಗಣಿಸಲಾಗುವುದು. 


ಖೂ) ಪರಿಶಿಷ್ಠ ಪಂಗಡಕ್ಕೆ ಸೇರಿದ ವಿಧವೆಯರಿಗೆ ಮತ್ತು ಅಂಗವಿಕಲರಿಗೆ ವಯೋಮಿತಿಯಲ್ಲಿ 10 ವರ್ಷಗಳ ಹೆಚ್ಚಿನ ರಿಯಾಯಿತಿ 
ಇರುತ್ತದೆ. 
ಹೆಚ್‌.ಆರ್‌.ರೇಣುಕ, 
ಆಯ್ಕೆ ಪ್ರಾಧಿಕಾರ ಹಾಗೂ ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ 
ಪಿ.ಆರ್‌. 39 ನಿರ್ದೇಶಕರು, ಬೆ೦ಗಳೂರು. 
ಜಿಲ್ಲಾ ಮತ್ತು ಸತ್ರ ನ್ನಾಯಾಲಯ, ರಾಯಚೂರು 
ನಿ pr) ರ 
ಅಧಿಸೂಚನೆ ಸಂಖ್ಯೆಃ 2 / 2012 : ದಿನಾಂಕ : 16.02.2012. 
ವಿಷಯ : ಶೀಘ್ರಲಿಪಿಗಾರರು/ಬೆರಳಚ್ಚುಗಾರರು/ಬೆರಳಚ್ಚು-ನಕಲುಗಾರರು/ ಜಾರಿಕಾರರು / ಜವಾನರ ಹುದ್ದೆಗಳಿಗೆ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಬಗ್ಗೆ. 
ಉಲ್ಲೇಖ ಃ 1) ಮಾನ್ಯ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ. ಎಲ್‌ಸಿಎ.1154 $ 2011 $ ದಿ80110.2011. 
2) ಮಾನ್ಯ ಉಚ್ಚ ನ್ಯಾಯಾಲಯದ ಪತ್ರದ ಸಂಖ್ಯೆ. ಎಲ್‌ಸಿಎ.॥. 36 $ 2003 $ ದಿಃ7.11.2011. 


3) ಸದ್ರಿ ಜಿಲ್ಲೆಯ ಅಧಿಸೂಚನೆ ಸಂ. 3/ ಆಡಳಿತ/2011ಃ ದಿನಾಂಕ 8 06.09.2011. 


ಭರ್ತಿ ಮಾಡಿದ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ : 15-03-2012 


೩೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಜಿಲ್ಲೆಯ ಅಧಿಸೂಚನೆ ಸಂ. 3/ ಆಡಳಿತ/2011ಃದಿನಾ೦ಕ 8 06.09.2011 ರಂತೆ ಕರೆದ ಪುದ್ದೆಗಳಂತೆ. ಮುಂದುವರೆದು ಮೇಲ್ಕಂಡ 
ಅಧಿಸೂಚನೆಯನ್ವಯ ರಾಯಚೂರು ಜಿಲ್ಲಾ ನ್ಯಾಯಾಂಗ ಘಟಕದಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರು / ಬೆರಳಚ್ಚುಗಾರರು/ ಬೆರಳಚ್ಚು- 
ನಕಲುಗಾರರು / ಜಾರಿಕಾರರು /ಜವಾನರ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ಹಾನಿಸಿದೆ. ನಿಗದಿಪಡಿಸಿದ ಅರ್ಜಿ ನಮೂನೆಯನ್ನು 
ಬೆರಳಚ್ಚು 8 ಗಣಕೀಕೃತ ಪ್ರತಿಯಲ್ಲಿ ಅಭ್ಯರ್ಥಿಗಳು ತಮ್ಮ ಸ್ವಂತ ಕ್ರೈ ಬರಹದಿಂದ ಎಲ್ಲಾ ಅಂಕಣಗಳನ್ನು ಜಾಗರೂಕತೆಯಿ೦ದ ಭರ್ತಿ ಮಾಡಿ ದಿನಾಂಕ 
15-03-2012 ರ ಸಂಜೆ 5.00 ಗಂಟೆಯಾಳಗೆ ಸಲ್ಲಿಸತಕ್ಕುದು. 


ಸೂಚನೆ ಃ ಸದ್ರಿ ಅಧಿಸೂಚನೆಯು ಸಂ. 3/ ಆಡಳಿತ/2018ದಿನಾ೦ಕ $ 06.09.2011 ರ ಅಧಿಸೂಚನೆಯ ಮುಂದುವರೆದ ಭಾಗವಾಗಿದ್ದು, ಅರ್ಜಿ 
ಸಲ್ಲಿಸಿದವರು ಅದೇ ಹುದ್ದೆಗೆ ಮತ್ತೇ ಅರ್ಜಿ ಸಲ್ಲಿಸಬೇಕಾಗಿಲ್ಲ. ಬೇರೆ ಹುದ್ದೆಗೆ ಸಲ್ಲಿಸುವವರು ಅರ್ಜಿ ಸಲ್ಲಿಸಬಹುದು ಮತ್ತು ಆಯ್ಕೆ ಮಾಡಲು ಗೊತ್ತು 






















































































ಎ ಮು 
ಮಾಡಿದ ಹುದ್ದೆಗಳ ಸಂಖ್ಯೆ ಮಾನ್ಯ ಉಚ್ಚ ನ್ಯಾಯಾಲಯದ ನಿರ್ದೇ ಶನಕ್ಕೊಳಪಟ್ಟು ವೃತ್ಯಾಸಗೊಳ್ಳುವ ಸಂಭವವಿದೆ. 
ಹಿ೦ದಿನ ವರ್ಗೀಕರಣ 
yh ಗ 1” ಇ [KB] 
ಈಗಿ ೧ a | 
ಕ್ತ > ಹುದ್ದೆಗಳ ಜೌ fi BSS] hd 
ಸಂ K 2 4 ( B BB |B ಣ್‌ ಣ್‌ ಡೆ ದ 
ಇತ ಹು f ದ 
1 ಸತ್ಯ 1 
1 | ಶೀಘ್ರಲಿಪಿಗಾರರು 3+4=7 | ಮಹಿಳೆ 1 1 ವ Ke ಪ್‌ ಹಾಗಾ ತ್‌ 
ಇತರೆ 1 —— NE ಮ 1 ಹಾ ಬ 
ಗ್ರಾಮೂಣ 1 ಎಡ ವ NE 1 ಮ್‌ ಡಾ 
ಆಂಗವಿಕಲ —— 1x |-—- NE ಮ ಜಾ ಮ್‌ ವ 
2 ಬೆರಳಚ್ಚುಗಾರರು 1+7=8 ಮಹಿಳೆ 1 1 ದಾದ 1 1 —— —— —— 
ಗ್ರಾ ಮೊಣ 1 1 ಹಾವೆ ಹ್‌ ಎ ESS ನ್‌ 
ಕ.ಮಾ.ಅ. 1 ೨, ವಲ್ಲಿ 23 ಈತ ಘಾ ಡಾ 
ಯೋಜನೆಗಳಿಂದ 1 ೨ ಡಿ po ಪ Ems ಪ 
ನಿರಾಶ್ರಿತಗೊ ೦ಡ 
ಅಭ್ಯರ್ಥಿ 
3 | ಬೆರಳಚ್ಚುನಕಲುಗಾರರು 01 ಇತರೆ ಜಾ ಡಾ ಷಾ Fi ಕಾ SS ಓರ್‌ 1 
ಗ್ರಾಮೊಣ —— 1 ಎ ಈ 1 RE ಗಾ ಪಾ 
ಯೋಜನೆಗಳಿಂದ 1 Bef: ೨ ಹ 3೭ ES ಕಾ ತಾ 
ನಿರಾಶ್ರಿತಗೊ ೦ಡ 
4 ಜಾರಿಕಾರ 06 ಅಭರ್ಥಿ 
tT 
ಮಹಿಳೆ 1 ದರ —— ಎ NE 1 ಪಾ ಶಾ 
ಇತರೆ 1 ವಡಿ ಡಿ ಈ ವ ಷಹ (ಖಾರ ಜಾ 
ಗ್ರಾಮೊಣ 3 (ಎರಾ ಬ ರಾ [ಬಾ ಗ ಹಾ ಇತ ಹಕ 
649 ಅಂಗವಿಕಲ ದರ ಎಡ ಜ್‌ ವ ೨ ೨೨ | ಷಾ 
5 ಜವಾನ 3. ಮಾಜಿ ಸೈನಿ ಕ 1 ಹ ಹ್‌ ಹಾ Fs ಹಾಗಾ ಷಾ 
15 ಮಹಿಳೆ 2 1 ಈ Ee 1 EE 1 
ಇತರೆ 2 1 1 1 ವಾರಾ 6. ಡ್ಯ ಹ 












































ಸೂಚನೆ; ೩ ದೃಷ್ಟಿ ಮೂಂದ್ಯ; ಪುಳ್ಳೆವರಿಗೆ ಎ 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೨೫ 





1. ಶೀಘ್ರಲಿಪಿಗಾರರ ಹುದ್ದೆಗೆ ಬೇಕಾದ ಶೈಕ್ಷಣಂಕ ವಿದ್ಯಾರ್ಹತೆ : 
1) ಕರ್ನಾಟಕ ಫ್ರೌಡ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌. ಎಸ್‌. ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ. 


2) ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಹಿರಿಯ ಶ್ರೇಣಂಯ ಶೀಘ್ರಲಿಪಿ ಹಾಗೂ ಬೆರಳಚ್ಚು ಪರೀಕ್ಷೆಯಲ್ಲಿ 
ತೇರ್ಗಡೆಯಾಗಿರಬೇಕು ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 


3) ವೇತನ ಶ್ರೇಣಂ : 7275-175-7800-200-8600-225-9500-250-10500-300-12300-350-13350/- + ಇತರೆ ಭತ್ಯೆಗಳು 


2. ಬೆರಳಚ್ಚುಗಾರರ ಹುದ್ದೆಗೆ ಬೇಕಾದ ಶೈಕ್ಷಣಂಕ ವಿದ್ಯಾರ್ಹತೆ : 
ಒ ಬ 0 p) 
1) ಕರ್ನಾಟಕ ಫ್ರೌಡ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌. ಎಸ್‌. ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ. 


2) ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಹಿರಿಯ ಶ್ರೇಣಕಿಯ ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು 
ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 


3) ವೇತನ ಶ್ರೇಣ : 5800-100-6000-125-6500-150-7100-175-7800-200-8600-225-9500-250-10500/- + ಇತರೆ ಭತ್ಯೆಗಳು. 


3. ಬೆರಳಚ್ಚು ನಕಲುಗಾರರ ಹುದ್ದೆಗೆ ಬೇಕಾದ ಶೈಕ್ಷಣಂಕ ವಿದ್ಯಾರ್ಹತೆ : 
ದ್ರ ಐ ೦ p) 
1) ಕರ್ನಾಟಕ ಫ್ರೌಡ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ. 


2) ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಕಿರಿಯ ಶ್ರೇಣಕಿಯ ಬೆರಳಚ್ಚು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು 
ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 


3) ವೇತನ ಶ್ರೇಣ : 5800-100-6000-125-6500-150-7100-175-7800-200-8600-225-9500-250-10500/- + ಇತರೆ ಭತ್ಯೆಗಳು. 


4. ಜಾರಿಕಾರರ ಹುದ್ದೆಗೆ ಬೇಕಾದ ಶೈಕ್ಷಣಂಕ ವಿದ್ಯಾರ್ಹತೆ : 
1) ಕರ್ನಾಟಕ ಪ್ರೌಡ ಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಎಸ್‌.ಎಸ್‌.ಎಲ್‌.ಸಿ. ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ತತ್ಸಮಾನ ವಿದ್ಯಾರ್ಹತೆ. 
2) ಕನ್ನಡ ಓದಲು ಮತ್ತು ಬರೆಯಲು ಬರುತ್ತಿರಬೇಕು. 
3) ಭಾರಿ / ಲಫು ವಾಹನ ಚಾಲನೆ (ಡೈವಿಂಗ್‌ ಲೈಸೆನ್ಸ್‌ ಪರವಾನಿಗೆ ಹೊಂದಿರುವವರಿಗೆ ಆದ್ಯತೆ ನೀಡಲಾಗುವದು 
4) ವೇತನ ಶ್ರೇಣಂ : 5200-100-6000-125-6500-150-7100-175-7800-200-8200/- + ಇತರೆ ಭತ್ಯೆಗಳು 


5. ಜವಾನರ ಹುದ್ದೆಗೆ ಬೇಕಾದ ಶೈಕ್ಷಣಂಕ ವಿದ್ಯಾರ್ಹತೆ : 
1) ಏಳನೇ ತರಗತಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರಬೇಕು. 
2) ಕನ್ನಡ ಓದಲು ಮತ್ತು ಬರೆಯಲು ಬರುತ್ತಿರಬೇಕು. 
3) ವೇತನ ಶ್ರೇಣಂ : 4800-100-6000-125-6500-150-7100-175-7275/- * ಇತರೆ ಭತ್ಯೆಗಳು. 


6. ನೇಮಕಾತಿಗೆ ಕುರಿತು ಶಿಫಾರಸ್ಸು / ಪ್ರಲೋಭನೆ / ಪ್ರಭಾವ ಬೀರುವ ಮಾರ್ಗ ಅನುಸರಿಸಿದ್ದಲ್ಲಿ ಅನರ್ಹಗೊಳಿಸಲಾಗುವುದು. 


6. ವಯೋಮಿತಿ ಃ ದಿನಾಂಕ 8 15-03-2012 ರಂದು ಅಭ್ಯರ್ಥಿಯು 18 ವರ್ಷ ಪೂರೈಸಿರಬೇಕು ಮತ್ತು ಗರಿಷ್ಠ ವಯೋಮಿತಿ ಕೆಳಕಂಡಂತಿದೆ 8 
1 ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಪ್ರವರ್ಗ-1 ರ ಅಭ್ಯರ್ಥಿಗಳಿಗೆ 40 ವರ್ಷ ಮೀರಿರಬಾರದು. 
2) ಪ್ರ.ವರ್ಗ.- 11-ಎ, 1/-ಬಿ, 111-ಎ, 1ಬಿ ಅಭ್ಯರ್ಥಿಗಳಿಗೆ 38 ವರ್ಷ ಮೀರಿರಬಾರದು. 


3) ಸಾಮಾನ್ಯ ಅಭ್ಯರ್ಥಿಗಳಿಗೆ 35 ವರ್ಷ ಮೀರಿರಬಾರದು. 





೩೨೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 

4) ವಯಸ್ಸಿನ ಮಿತಿಯನ್ನು ಹಾಲಿ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯ / ಕೇಂದ್ರ ಸರ್ಕಾರಿ ನೌಕರರು / ಮಾಜಿ ಸೈನಿಕರು / ಅಂಗವಿಕಲ 

ಅಭ್ಯರ್ಥಿಗಳು / ಹಾಗೂ ವಿಧವೆಯರ ಬಗ್ಗೆ ಕೆ.ಸಿ.ಎಸ್‌. ಸಾಮಾನ್ಯ ನೇಮಕಾತಿ ನಿಯಮಗಳು 1977 ರ ಪಕಾರ ಸಡಿಲಿಕೆಯನ್ನು 
ಕೊಡಲಾಗುವುದು. 

5) ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಅಭ್ಯರ್ಥಿಗಳು ಮೀಸಲಾತಿಯನ್ನು ಕೋರುವ ಅಭ್ಯರ್ಥಿಗಳು 1ನೇ ತರಗತಿಯಿ೦ದ 10ನೇ 
ತರಗತಿವರೆಗೆ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿರುವ ಸಂಬಂಧಪಟ್ಟ ಶಾಲೆಯ ಮುಖ್ಯೋಪಾಧ್ಯಾಯರ ಸಹಿ ಮತ್ತು 
ಮೊ ಹರಿನೊ ೦ದಿಗೆ ಪ್ರಮಾಣ ಪತ್ರವನ್ನು ಪಡೆದು ಪ್ರತಿಯನ್ನು ಲಗತ್ತಿಸಬೇಕು. 

6) ಗ್ರಾಮಿಣ ಮೀಸಲಾತಿ ಪ್ರಮಾಣ ಪತ್ರ ನಮೂನೆ. । ಮತ್ತು 2ರಲ್ಲಿ ಪಡೆದು ಪ್ರತಿಯನ್ನು ಲಗತ್ತಿಸಬೇಕು. 

7. ಆಯ್ಕೆ ವಿಧಾನ : 


1. ಅಭ್ಯರ್ಥಿಗಳು ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಪ್ರವರ್ಗ- 1 1-ಎ, 1-ಬಿ, 11[-ಎ ಮತ್ತು 1॥-ಬಿ ಮೀಸಲಾತಿ ಪ್ರಮಾಣ 
ಪತ್ರಗಳನ್ನು ಪ್ರಸ್ತುತ ಚಾಲ್ತಿಯಲ್ಲಿರುವ ನಮೂನೆಯಲ್ಲಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದಿರತಿಕ್ಕುದು. ಪ್ರಮಾಣ ಪತ್ರಗಳ 


ತ ೩ರ ಂ 


ಲ್ಯ 


2) ಒಂದು ವೇಳೆ ಅಧಿಸೂಚನೆಯಲ್ಲಿ ನಮೂದಿಸಿದ ವರ್ಗೀಕರಣಕ್ಕನುಸಾರವಾಗಿ ಅರ್ಹ ಮಹಿಳೆ ಅಭ್ಯರ್ಥಿಗಳು ಮತ್ತು ಮಾಜಿ ಸೈನಿಕ 


ಅಭ್ಯರ್ಥಿಗಳು ಲಭ್ಯವಾಗದಿದ್ದಲ್ಲಿ ಆ ಸ್ಥಾನಗಳಿಗೆ ಅದೇ ವರ್ಗದ ಅರ್ಹ ಇತರ ಅಭ್ಯರ್ಥಿಗಳನ್ನು ಭರ್ತಿಮಾಡಿಕೊಳ್ಳಲಾಗುವುದು. 


3) ಅಭ್ಯರ್ಥಿಗಳ ಆಯ್ಕೆಯು ಕರ್ನಾಟಕ ಅಧೀನ ನ್ಯಾಯಾಲಯಗಳ (ಲಿಪಿಕ ಮತ್ತು ಇತರ ಹುದ್ದೆಗಳ) (ನೇಮಕಾತಿ) (ತಿದ್ದುಪಡಿ) ನಿಯಮ 
2007ರ ಪ್ರಕಾರ ನಡೆಸಲಾಗುವುದು. 


4) ಸಂದರ್ಶನವನ್ನು ಅಭ್ಯರ್ಥಿಗಳು ತಾವು ಪಡೆದಂತಹ ಅಂಕಗಳ ಆಧಾರದ ಮೇಲೆ ಅರ್ಹ ಅಭ್ಯರ್ಥಿಗಳಿಗೆ ಮಾತ್ರ 
ಕಳುಹಿಸಿಕೊಡಲಾಗುವುದು. ಜಾರಿಕಾರರಿಗೆ 1 : 25 ರ ಅನುಪಾತದಲ್ಲಿ ಮತ್ತು ಜವಾನರಿಗೆ 1 : 10 ರ ಅನುಪಾತದಲ್ಲಿ 


ಸಂದರ್ಶನವನ್ನು ಕಳುಹಿಸಿ ಕೊಡಲಾಗುವುದು. 


5) ಶೀಘ್ರಲಿಪಿಗಾರರು / ಬೆರಳಚ್ಚುಗಾರರು / ಬೆರಳಚ್ಚು ನಕಲುಗಾರರು ಇವರಿಗೆ ಉಕ್ತ ಲೇಖನವನ್ನು ನೀಡಲಾಗುವುದು. 


8. ಪರಿವೀಕ್ಷಣಾ ಅವಧಿ : 


ಆಯ್ಕೆಯಾದ ಅಭ್ಯರ್ಥಿಗಳು ಕರ್ನಾಟಕ ಸೇವಾ ನಿಯಮ (ಪರಿವೀಕ್ಷಣಾ ನಿಯಮಗಳು) 1977ರ ಪ್ರಕಾರ 2 ವರ್ಷಗಳ ಕಾಲ ಪರಿವೀಕ್ಷಣಾ 


ಅವಧಿಯಲ್ಲಿರುತ್ತಾರೆ. ಆ ಅವಧಿಯಲ್ಲಿ ಅಭ್ಯರ್ಥಿಗಳು ಆಯಾ ಹುದ್ದೆಗೆ ನಿಗದಿಪಡಿಸಿರುವ ಇಲಾಖಾ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಬೇಕು. 


ಗ 


9. ಅರ್ಜಿ ಸಲ್ಲಿಸುವ ವಿಧಾನ ಃ 


1) 


2) 
3) 
4) 


5) 


ಅರ್ಹ ಅಭ್ಯರ್ಥಿಗಳು ಅರ್ಜಿ ನಮೂನೆಯನ್ನು ಬೆರಳಚ್ಚು / ಗಣಕೀಕೃತ ಪ್ರತಿಯಲ್ಲಿ ತಮ್ಮ ಸ್ವಂತ ಕೈ ಬರಹದಿಂದ ಎಲ್ಲಾ ಅಂಕಣಗಳನ್ನು 
ಭರ್ತಿ ಮಾಡಿ, ಹುದ್ದೆಗೆ ಸಂಬಂಧಿಸಿದ ವಿದ್ಯಾರ್ಹತೆ, ವಯಸ್ಸು ಮತ್ತು ಕೋರಿರುವ ಮೀಸಲಾತಿಗೆ ಸಂಬಂಧಪಟ್ಟ ಪ್ರಮಾಣ ಪತ್ರಗಳನ್ನು 
ಅಧಿಕೃತ ಅಧಿಕಾರಿಗಳಿಂದ ಪಡೆದು ಅವುಗಳ ನಕಲುಗಳನ್ನು ಸ್ವಯಂ ದೃಢೀಕರಿಸಿ ಅರ್ಜಿಯೊಂದಿಗೆ ಲಗತ್ತಿಸಿ, ಅರ್ಜಿಯನ್ನು “ ಪ್ರಧಾನ ಜಿಲ್ಲಾ 
ಮತ್ತು ಸತ್ರ ನ್ಯಾಯಾಧೀಶರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು ” ಇವರಿಗೆ ದಿನಾಂಕಃ 15-03-2012 ರ ಸಂಜೆ 5.00 
ಗಂಟೆಯೊಳಗಾಗಿ ತಲುಪುವಂತೆ ಹಾಗೂ ತಮ್ಮ ಸ್ವ ವಿಳಾಸ ಇರುವ ಲಕೋಟೆಗೆ ರೂ. 5.00 ಸ್ಟಾಂಪ್‌ ಹಚ್ಚಿ ಅರ್ಜಿಯೊಂದಿಗೆ ಲಗತ್ತಿಸಿ, 


ಲಕೋಟೆಯ ಮೇಲೆ ಯಾವ ಹುದ್ದೆಗೆ ಎಂದು ನಮೂದಿಸತಕ್ಕುದು. 

ಸರ್ಕಾರಿ ಸೇವೆಯಲ್ಲಿರುವ ಅಭ್ಯರ್ಥಿಗಳು ಅರ್ಜಿಯನ್ನು ತಮಗೆ ಸಂಬಂಧಿಸಿದ ನೇಮಕಾತಿ ಪ್ರಾಧಿಕಾರದ ಮೂಲಕ ಕಳುಹಿಸತಕ್ಕುದು. 
ಸರಿಯಾಗಿ ಭರ್ತಿ ಮಾಡಿರದ ಅಥವಾ ಅಪಾರ್ಣಗೊಂಡ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. 

ನಿಗದಿಪಡಿಸಿದ ಕೊನೆಯ ದಿನಾಂಕದ ನಂತರ ಬಂದ ಯಾವುದೇ ಅರ್ಜಿಗಳನ್ನು ಪರಿಗಣತಿಸಲಾಗುವುದಿಲ್ಲ. 


ಒಂದಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಅರ್ಜಿ ಹಾಕಲು ಬಯಸುವವರು ಆಯಾ ಹುದ್ದೆಗಳಿಗೆ ಪ್ರತ್ಯೇಕವಾಗಿ ಅರ್ಜಿಯನ್ನು ಹಾಕತಕ್ಕುದು. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೨೭ 

















6) ಶೀಘ್ರಲಿಪಿಗಾರರು / ಬೆರಳಚ್ಚುಗಾರರು / ಬೆರಳಚ್ಚು ನಕಲುಗಾರರು/ಜಾರಿಕಾರರ ಹುದ್ದೆಗೆ ಅರ್ಜಿ ಹಾಕುವ ಅರ್ಹ ಅಭ್ಯರ್ಥಿಗಳು ಕಡ್ಡಾಯವಾಗಿ 
10ನೇ (ಎಸ್‌.ಎಸ್‌.ಎಲ್‌.ಸಿ) ಅಂಕಪಟ್ಟಿಯ ಪ್ರತಿಯನ್ನು ಮತ್ತು ಆಯಾ ಹುದ್ದೆಗೆ ಸಂಬಂಧಪಟ್ಟ ವಿದ್ಯಾರ್ಹತೆಯ ಪ್ರಮಾಣ ಪತ್ರಗಳ 
ಪ್ರತಿಯನ್ನು ಲಗತ್ತಿಸತಕ್ಕುದು. 

7) ಜವಾನರ ಹುದ್ದೆಗೆ ಅರ್ಜಿ ಹಾಕುವ ಅರ್ಹ ಅಭ್ಯರ್ಥಿಗಳು ಕಡ್ಡಾಯವಾಗಿ 7ನೇ ಅಂಕಪಟ್ಟಿಯ ಪ್ರತಿಯನ್ನು ಮತ್ತು ಇತರೆ ಪ್ರಮಾಣ ಪತ್ರಗಳ 
ಪ್ರತಿಯನ್ನು ಲಗತ್ತಿಸತಕ್ಕುದು. 

8) ಇತ್ತೀಚಿನ ಪಾಸ್‌ಪೋರ್ಟ್‌ ಅಳತೆಯ ಭಾವಚಿತ್ರಕ್ಕೆ ಸ್ವಯಂ ದೃಢೀಕರಿಸಿ ಅರ್ಜಿಗೆ ಲಗತ್ತಿಸತಕ್ಕುದು. 

9) ಇತ್ತೀಚಿನ 6 ತಿಂಗಳೊಳಗೆ ಪಡೆದ ಶಾಲಾ / ಕಾಲೇಜಿನ, ಮುಖ್ಯೋಪಾಧ್ಯಾಯರು /ಪ್ರಾಂಶುಪಾಲರಿಂದ ಪಡೆದ ಒಂದು ನಡತೆ ಪ್ರಮಾಣ ಪತ್ರ 
ಮತ್ತು ಸ್ಥಳೀಯ ಗಣ್ಯ ವ್ಯಕ್ತಿಗಳಿಂದ ಪಡೆದ ಎರಡು ನಡತೆ ಪ್ರಮಾಣ ಪತ್ರಗಳನ್ನು ಅರ್ಜಿಗೆ ಲಗತ್ತಿಸತಕ್ಕುದು. 

10) ಜನ್ಮ ದಿನಾಂಕದ ದೃಢೀಕರಣಕ್ಕಾಗಿ ಎಸ್‌.ಎಸ್‌.ಎಲ್‌.ಸಿ. / 7 ನೇ ಅಂಕಪಟ್ಟ/ವರ್ಗಾವಣೆ ಪ್ರಮಾಣ ಪತ್ರಗಳ ಪ್ರತಿಯನ್ನು ಲಗತ್ತಿಸತಕ್ಕುದು. 

11) ಸಂದರ್ಶನಕ್ಕೆ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕುದು. 

12) ಸರ್ಕಾರದ ಅಧಿಸೂಚನೆ ಸಂ. ಎಫ್‌.ಡಿ. (ಸ್ಪೆಷಲ್‌) 04 : ಪ.ಇ.ಟಿ. 2005:ಬೆ೦ಗಳೂರುಃ ದಿನಾ೦ಕ831-03-2006 ರ ಪ್ರಕಾರ ಹೊಸ 
ಪಿಂಚಣಂ ಯೋಜನೆ (w..8. 01-04-2006) ಅನ್ವಯವಾಗುವುದು. 

ಸ್ಥಳ ಃ ರಾಯಚೂರು ಎಸ್‌.ಎನ್‌. ಕೆಂಪಗೌಡರ್‌, 

ದಿನಾಂಕಃ 16.02.2012 ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ರಾಯಚೂರು. 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ರಾಯಚೂರುನಲ್ಲಿ.____ ಹುದ್ದೆಗೆ ಅರ್ಜಿಯ ನಮೂನೆ. 
ಪಾಸ್‌ ಪೋರ್ಟ್‌ ಆಳತೆಯ 
ಸ್ವಯಂ ಧೃಡೀಕೃತ 

ಭಾವಚಿತ್ರವನ್ನು ಅಂಟಿಸಬೇಕು. 

ಗೆ, 

ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, 

ರಾಯಚೂರು. 

ತಮ್ಮ ಕಛೇರಿ ಯ ಅಧಿಸೂಚನೆ ಸಂ.02/2012 ದಿನಾಂಕ 16-02-2012 ರ ಮೇರೆಗೆ ನಾನು____ಹುದ್ದೆಗೆ ಈ 


ಮೂಲಕ ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸುತ್ತಿದ್ದೇನೆ. 





1 


ಅಭ್ಯರ್ಥಿಯ ಪೂರ್ಣ ಹೆಸರು 





ತಂದೆ/ಗಂಡನ ಹೆಸರು 





ತಾಯಿಯ ಹೆಸರು 





ಜನ್ಮ ದಿನಾಂಕ 





ವಯಸ್ಸು(ಅರ್ಜಿಯನ್ನು ಸ್ವೀಕರಿಸಲು ನಿಗದಿಪಡಿಸಿರುವ ವರ್ಷ ತಿಂಗಳು ದಿನ 
ಕೊನೆಯ ದಿನಾಂಕರಂದು ಅಭ್ಯರ್ಥಿಯ ವಯಸ್ಸು) 











ಲಿಂಗ 





ರಾಷೀಯತೆ 
ಟು 








ಧರ್ಮ ಮತ್ತು ಜಾತಿ 



















































































೩೨೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 
9, ವೈವಾಹಿಕ ಸ್ಥಿತಿ ವಿವಾಹಿತ ಅವಿವಾಹಿತ 
10. ವಿವಾಹಿತರಾದಲ್ಲಿ ಒಬ್ಬರಿಗಿಂತ ಹೆಚ್ಚು ಜೀವಂತ ಗಂಡ 
ಅಥವಾ ಹೆಂಡತಿ ಇದ್ದಾರೆಯೇ 2 
11. ನೀವು ಯಾವುದಾದರೂ ಕ್ರಿಮಿನಲ್‌ ಮೊ ಕದ್ದಮೆಯಲ್ಲಿ 
ಭಾಗಿಯಾಗಿದ್ದೀರಾ? 
12; ನೀವು ಸರ್ಕಾರಿ ಸೇವೆಯಿಂದ ಅಥವಾ 
ಇನ್ನಾವುದಾದರೂ ಸೇವೆಯಿಂದ ವಜಾ ಆಗಿದ್ದೀರಾ 
ಅಥವಾ ತೆಗೆದುಹಾಕಲ್ಪಟ್ಟಿದ್ದೀರಾ 9) 
13. ಜಾತಿ,ಗ್ರಾಮೀಣ,ಕನ್ನಡ ಮಾಧ್ಯಮ, ಮಾಜಿ ಸೈನಿಕ, 
ಅಂಗವಿಕಲ ಮೀಸಲಾತಿ ಮತ್ತು ಯೋ ಜನಾ ನಿರಾಶ್ರಿತ 
ಸೌಲಭ್ಯ ಪಡೆಯಲು ಬಯಸುವ ಅಭ್ಯರ್ಥಿಗಳು 
ಸಂಬಂಧಪಟ್ಟ ಅಧಿಕಾರಿಗಳಿಂದ ಪಡೆದ ಪ್ರಮಾಣ 
ಪತ್ರದ ಮೇಲೆ ಸ್ವಯಂ ಧೃಡೀಕೃತಗೊ ೦ಡ ನಕಲನ್ನು 
ಲಗತ್ತಿಸಬೇಕು. 
14. ಶೈಕ್ಷಣಿಕ ವಿದ್ಯಾರ್ಹತೆ (ಸ್ವಯಂ ದೃಡೀಕೃತ ಪತ್ರಗಳನ್ನು 
ಸಲ್ಲಿಸತಕ್ಕದು) 8 ಇ 
G $ KE 
© ಸ 3 B 
ಲ ಇ 
By 8 9 ಗ್ಗ 
I | ಶಿ 1 ಗ 
ಯ್ರು Ma ಇ 
6 ಗ 
I 7ನೇ ತರಗತಿ 
11 ಎಸ್‌.ಎಸ್‌.ಎಲ್‌.ಸಿ (ತತ್ಸಮಾನ ವಿದ್ಯಾರ್ಹತೆ) 
111 ಕ ನ್ನಡ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆ 
IV ಆ ೦ಗ್ಡ ಶೀಘ್ರಲಿಪಿ ಪ್ರೌಢದರ್ಜೆ ಪರೀಕ್ಷೆ 
V ಹಿ ರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
VI ಹಿ ರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
VIL ಕಿರಿಯ ದರ್ಜೆ ಆಂಗ್ಲ ಬೆರಳಚ್ಚು ಪರೀಕ್ಷೆ 
VIII ಕಿರಿಯ ದರ್ಜೆ ಕನ್ನಡ ಬೆರಳಚ್ಚು ಪರೀಕ್ಷೆ 
IX ಇತರೆ ಯಾವುದೇ ಹೆಚ್ಚಿನ ವಿದ್ಯಾರ್ಹತೆ 
15. ನೀವು ವಾಹನ ಚಾಲನೆಯ ಲೈಸೆನ್ಸ್‌ ಹೊಂದಿದ್ದೀರಾ? 
(ಸ್ತಯಂ ಧೃಡೀಕರಿಸಿದ ಚಾಲ್ತಿಯಲ್ಲಿರುವ ವಾಹನ 
ಚಾಲನಾ ರಹದಾರಿ ನಕಲನ್ನು ಲಗತ್ತಿಸಬೇಕು 
ಜಾರಿಕಾರರ ಹುದ್ದೆಗೆ ಮಾತ್ರ ಅನ್ವಯವಾಗುತ್ತದೆ. 
16. ನೀವು ಪ್ರಸ್ತುತ ಸರ್ಕಾರಿ ಸೇವೆಯಲ್ಲಿರುವಿರಾ? (ಸರ್ಕಾರಿ 
ಸೇವೆಯಲ್ಲಿದ್ದಲ್ಲಿ ನೇಮಕಾತಿ ಪ್ರಾಧಿಕಾರದಿಂದ ಪಡೆದ 
ನಿರಾಕ್ಷೇ ಪಣಾ ಪತ್ರದ ನಕಲನ್ನು ಲಗತ್ತಿಸಬೇಕು) 
17. ಅಭ್ಯರ್ಥಿಯ ಖಾಯಂ ವಿಳಾಸ ಮತ್ತು ದೂರವಾಣಿ 
ಸಂಖ್ಯೆ 

















ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೨೯ 








19 ನಿಮ್ಮ ಸ್ವವಿಳಾಸವಿರುವ ರೂ.5/-ರ ಅಂಚೆ ಚೀಟಿ 
ಅಂಟಿಸಿರುವ ಲಕೋಟೆಯನ್ನು ಲಗತ್ತಿಸಿದ್ದೀರಾ? 

















ಈ ಮೇಲ್ಕಂಡ ಮಾಹಿತಿಗಳು ನನಗೆ ತಿಳಿದ ಮಟ್ಟಿಗೆ ಸತ್ಯ ಮತ್ತು ಸರಿಯಾಗಿವೆಯೆಂದು ಪ್ರಮಾಣೀಕರಿಸುತ್ತೇ ನೆ ಮತ್ತು ಒಂದು ವೇಳೆ 
ಮೇಲ್ಕಂಡ ಮಾಹಿತಿಗಳು ತಪ್ಪು ಎಂದು ಕಂಡು ಬಂದಲ್ಲಿ ನನ್ನ ಅಭ್ಯರ್ಥಿತನವನ್ನು ರದ್ದುಪಡಿಸಬಹುದು ಎಂದು ಈ ಮೂಲಕ ಘೋಷಿಸುತ್ತೇನೆ. 


ದಿನಾಂಕ 8 

ಸ್ಗಳ ಕ ಅಭ್ಯರ್ಥಿಯ ಸಹ 
ಥಿ p) 

ಪಿ.ಆರ್‌. 45 


EXECUTIVE DIRECTOR 
BANNERGHATTA BIOLOGICAL PARK, BANNERGHATTA, BANGALORE -560 0 83 


NO. A4/BBP/Vehicle Parking/CR-1/2011-12, Date : 20/ 02/ 2012 
BRIEF TENDER NOTIFICATION 
It is hereby notified for the general information to the public that the Executive Director, Bannerghatta Biological Park, 


Bannerghatta, Bangalore herein after referred as Tender Inviting Authority, has invited e-Tender for “License to operate the Vehicle 


Parking Stand at Bannerghatta Biological Park for one year” for the financial year 2012-2013. 





SCHEDULE OF EVENTS 














1 Tender documents will be available in e-procurement portal 23022012 
onwards 
1 Last date and time for tender quarries and clarifications (over phone during office hours) 23-03-2012 
3 Last date and time for Uploading bid documents in e-procurement portal 27-03-2012 
(www.eproc.karnataka.gov.in) up to 4.00 P.M up to 4.00 P.M 
4 Last date and time for opening of tender at 11.30 AM in the Office of the Executive Director, 30-03-2012 
Bannerghatta Biological Park, Bangalore - 560 083 at 11.30 AM 

















CONDITIONS: 


1. The tender accepting authority reserves the right to accept or reject any or all tenders without incurring any liability or 


obligation to inform the applicants of the reasons for such action. 


2. The tender should be accompanied with EMD of ₹ 1,00,000/- (Rupees one lakh only) should be paid through e- 


procurement. 
3. Any tender submitted without the earnest money deposit (EMD) shall summarily rejected. 


4. Further details can be had from undersigned during office hours and also refer website www.eproc.karnataka.gov.in. 
The tenderers need to be registered in e-procurement cell, Room No. 141, Room No. 141, Gate No. 2, 1° floor, M.S. 
Building, Bangalore to obtain user ID and Password for participating in e-Tender. For more details please contact e- 


procurement cell - 080-25501216/25501227. 


Executive Director, 
Bannerghatta Biological Park, 
Bannerghatta, Bangalore. 
PD 25 


೩೩೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಕಂದಾಯ ಇಲಾಖೆ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ಅಧಿಕೃತ ಜ್ಞಾಪನ 
ನಂ.ಗ್ರಾಲೆ.ಸಿಬ್ಬಂದಿ-106/2010-11, ದಿನಾಂಕ: 08-02-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/2/2009 ಮತ್ತು ದಿನಾಂಕ: 24/7/2009. 


2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ.ಕಂ.ಇ.04 ಬಿ.ಎಸ್‌.ಸಿ. 
2011 ದಿನಾಂಕ: 25/02/2011. 


3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 


4) ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24-09-2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾದರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


[a oY 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪಕಟಿಸಲಾಗಿದೆ. 


ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17-10-2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 5800-100-6000-125-6500-150-7100-175-7800-200-8600-225-9500-250-10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


























ಅಭ್ಯರ್ಥಿಯ ಹೆಸರು ತಂದೆಯ ಹೆಸರು ವಿಳಾಸ ನೇಮಕಾತಿ ಮಾಡಿರುವ ವೃತ್ತದ 
ಹೆಸರು 
ರಾಜೆಸಾಬ್‌ ಪೀರ್‌ಸಾಬ್‌ ಆರ್‌.ಪಿ.ಶಾದಲಗೆರಿ, ಜಲಿಹಲ್‌ ಅಟ್‌ ಪೋಸ್ಟ್‌ ಬಾದಾಮಿ ಬೇಲೂರು ತಾಲ್ಲೂಕು, 
ಹೀರ್‌ಸಾಬ್‌ 
ಶಾದಲಗೆರಿ ತಾಲ್ಲೂಕು, ಬಾಗಲಕೊಟೆ-587114. ಪಡುವಳಲು ವೃತ್ತ. 
ಷರತುಗಳು 


1, ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 
ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ 
ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 

2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 
ಹಾಜರುಪಡಿಸುವುದು. 

3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 

4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುತ್ತದೆ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೩೧ 





ನಿ; ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ ಮತ್ತು ಕನ್ನಡ ಭಾಷಾ ಪರೀಕ್ಷೆ (850 ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 

6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು.” 

7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸುವುದು. 

8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. ್ವD/SPL/04/PET/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. 

9. ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, 
ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ದರಾಗಿರುತ್ತಾರೆ. 

11. ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 

12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 
ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷ ರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ 
ಹಾಸನ ಜಿಲ್ಲೆ, ಹಾಸನ. 


ಕಂದಾಯ ಇಲಾಖೆ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ಅಧಿಕೃತ ಜ್ಞಾಪನ 
ನಂ.ಗ್ರಾಲೆ.ಸಿಬ್ಬಂದಿ-106/2010-11, ದಿನಾಂಕ: 08-02-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 


ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/2/2009 ಮತ್ತು ದಿನಾಂಕ: 24/7/2009. 


2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ.ಕಂ.ಇ.04 ಬಿ.ಎಸ್‌.ಸಿ. 
2011 ದಿನಾಂಕ: 25/02/2011. 


3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 


4) ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24-09-2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾದರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


ಫ್‌ ೧ a 


ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 


೩೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17-10-2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 


ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 5800-100-6000-125-6500-150-7100-175-7800-200-8600-225-9500-250-10500 ರಲ್ಲಿ ನೇಮಕಾತಿ ಮಾಡಿ 























ಆದೇಶಿಸಿರುತ್ತದೆ. 
ಅಭ್ಯರ್ಥಿಯ ನೇಮಕಾತಿ ಮಾಡಿರುವ ವೃತದ 
೮ ಸು ಕ್ಸ ಬ್ರ 
ಹೆಸರು ತಂದೆಯ ಹೆಸರು ಎಳಾಸ ಹೆಸರು 
ನಿರ್ಮಲ ೮/೦ ಮುದುಕಪ್ಪ ೫111೦3 ಚಲ್ಲನ್‌ ಹಾಸನ ತಾಲ್ಲೂಕು, 
ನಿರ್ಮಲ ನರಸಿಂಹಮೂರ್ತಿ ಉಪವಿಭಾಗ, ಪಿ.ಡಬ್ಬ್ಯು.ಡಿ. ಕ್ಯಾಂಪ್‌. ಸಿ೦ದನೂರ್‌ ತಾಲ್ಲೂಕು. ಉಡುವಾರೆ ವೃತ್ತ. 
ರಾಯ್‌ಚೂರ್‌-584128 
ಷರತುಗಳು: 


ಎಬಿ 


1 ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ ವರದಿ 
ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ ನೇಮಕಾತಿಯನ್ನು 
ರದ್ದುಪಡಿಸಲಾಗುತ್ತದೆ. 


2: 


10. 


11, 


12. 


ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು. ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 


ಟು ಲ 


ಹಾಜರುಪಡಿಸುವುದು. 


ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 


ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುತ್ತದೆ. 

ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ ಮತ್ತು ಕನ್ನಡ ಭಾಷಾ ಪರೀಕ್ಷೆ (850 ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 

ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು.“ 


ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 


ಹಾಜರುಪಡಿಸುವುದು. 


ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. 80/581/04/051/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. 

ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, 
ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 


ಬದ್ದರಾಗಿರುತ್ತಾರೆ. 


ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 


ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 


ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 


ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷ ರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ 
ಹಾಸನ ಜಿಲ್ಲೆ, ಹಾಸನ. 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೩೩ 





ಕಂದಾಯ ಇಲಾಖೆ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ಅಧಿಕೃತ ಜ್ಞಾಪನ 
ನಂ.ಗ್ರಾಲೆ.ಸಿಬ್ಬಂದಿ-106/2010-11, ದಿನಾಂಕ: 08-02-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/2/2009 ಮತ್ತು ದಿನಾಂಕ: 24/7/2009. 


2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ.ಕಂ.ಇ.04 ಬಿ.ಎಸ್‌.ಸಿ. 
2011 ದಿನಾಂಕ: 25/02/2011. 


3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 


4) ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24-09-2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾದರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


[a oY 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪಕಟಿಸಲಾಗಿದೆ. 


ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17-10-2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 5800-100-6000-125-6500-150-7100-175-7800-200-8600-225-9500-250-10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


























ಅಭ್ಯರ್ಥಿಯ ನೇಮಕಾತಿ ಮಾಡಿರುವ ವೃತದ 
p) ಸ pel ಅಶ 
ಹೆಸರು ತಂದೆಯ ಹೆಸರು ವಿಳಾಸ ಹೆಸರು 
ಬಸವರಾಜ ಫು ಇನ್ನಲ್‌ ಗ್ರಾಮ ಮತ್ತು ಅಂಚೆ, ಸವದತ್ತಿ ತಾಲ್ಲೂಕು, ಅರಸೀಕೆರೆ ತಾಲ್ಲೂಕು, 
ಈರಪ್ಪ ಗಾಣಿಗ 9 ಬೆಳಗಾಂ-591102 ಲಾಳನಕೆರೆ ವೃತ್ತ. 
ಷರತುಗಳು: 


ಬಿ 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 
ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ 
ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 

2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 
ಹಾಜರುಪಡಿಸುವುದು. 

3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 

4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 


ರದ್ದುಪಡಿಸಲಾಗುತ್ತದೆ. 


೩೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ನಿ; ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ ಮತ್ತು ಕನ್ನಡ ಭಾಷಾ ಪರೀಕ್ಷೆ (8850 ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 

6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು.” 

7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸುವುದು. 

8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. ್ವD/SPL/04/PET/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. 

9. ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, 
ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ದರಾಗಿರುತ್ತಾರೆ. 

11. ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 

12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 
ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷ ರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ 
ಹಾಸನ ಜಿಲ್ಲೆ, ಹಾಸನ. 


ಕಂದಾಯ ಇಲಾಖೆ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ಅಧಿಕೃತ ಜ್ಞಾಪನ 
ನಂ.ಗ್ರಾಲೆ.ಸಿಬ್ಬಂದಿ-106/2010-11, ದಿನಾಂಕ: 08-02-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 


ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/2/2009 ಮತ್ತು ದಿನಾಂಕ: 24/7/2009. 


2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ.ಕಂ.ಇ.04 ಬಿ.ಎಸ್‌.ಸಿ. 
2011 ದಿನಾಂಕ: 25/02/2011. 


3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 


4) ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24-09-2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾದರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


ಫ್‌ ೧ a 


ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪ್ರಕಟಿಸಲಾಗಿದೆ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೩೫ 





ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17-10-2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 5800-100-6000-125-6500-150-7100-175-7800-200-8600-225-9500-250-10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 























ಅಭ್ಯರ್ಥಿಯ ನೇಮಕಾತಿ ಮಾಡಿರುವ ವೃತದ 
ಸ್ರ ಕ್ತ pe] ೦೨ 
ಹೆಸರು ತಂದೆಯ ಹೆಸರು ವಿಳಾಸ ಹೆಸರು 
ಲೋಕೇಶ್‌.ಟಿ. ತಂಗರಾಜು ಶಾಂತಿನಗರ, ಇಂದವರ ಪೋಸ್ಟ್‌, ಚಿಕ್ಕಮಗಳೂರು-577101. ಬೇಲೂರು ತಾಲ್ಲೂಕು, 
ಕೋಡಿಹಳ್ಳಿ ವೃತ. 
೪ "ಲಖಿ 
ಷರತುಗಳು 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 


ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ 
ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 
2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 


ಟು ಲ 
ಹಾಜರುಪಡಿಸುವುದು. 
3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 


4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುತ್ತದೆ. 

RR ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ ಮತ್ತು ಕನ್ನಡ ಭಾಷಾ ಪರೀಕ್ಷೆ (850 ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 


ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 


6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು.“ 


7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 


ಹಾಜರುಪಡಿಸುವುದು. 


8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. ್ವD/SPL/04PET/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 


ಒಳಪಟ್ಟಿರುತ್ತಾರೆ. 

9. ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, 
ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 


ಬದ್ದರಾಗಿರುತ್ತಾರೆ. 


ll. ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 


ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 


12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 


ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷ ರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ 
ಹಾಸನ ಜಿಲ್ಲೆ, ಹಾಸನ. 





೩೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಕಂದಾಯ ಇಲಾಖೆ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ಅಧಿಕೃತ ಜ್ಞಾಪನ 
ನಂ.ಗ್ರಾಲೆ.ಸಿಬ್ಬಂದಿ-106/2010-11, ದಿನಾಂಕ: 08-02-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 
ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/2/2009 ಮತ್ತು ದಿನಾಂಕ: 24/7/2009. 


2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ.ಕಂ.ಇ.04 ಬಿ.ಎಸ್‌.ಸಿ. 
2011 ದಿನಾಂಕ: 25/02/2011. 


3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 


4) ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24-09-2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು 
ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾದರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 10 ರ 
ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


[a oY 
ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 
ಪಕಟಿಸಲಾಗಿದೆ. 


ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17-10-2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 5800-100-6000-125-6500-150-7100-175-7800-200-8600-225-9500-250-10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


























ಅಭ್ಯರ್ಥಿಯ ನೇಮಕಾತಿ ಮಾಡಿರುವ ವೃತದ 
ಸ ಸ ಶ್ರಿ 
ಹಸರು ತಂದೆಯ ಹೆಸರು ವಿಳಾಸ ಹೆಸರು 
ದ್‌ ಇಗೆ ಕ್‌ ದ್‌ 
ವನಜಾಕ್ಷಿ ಟಿ. ಕೇಶವಮೂರ್ತಪ.ಟಿ. ಜೋಶಿಲಿಂಗಾಪುರ, ಕದಬಾಗೆರೆ ಪೋಸ್ಟ್‌, ಹರಪನಹಳ್ಳಿ ಸಕಲೇಶಪುರ ತಾಲ್ಲೂಕು, 
ಖು ತಾಲ್ಲೂಕು, ದಾವಣಗೆರೆ-583125 ಭೂಮಿ ಕೇಂದ್ರ. 
ಷರತ್ತುಗಳು: 


) 


1. ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 
ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ 
ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 

2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 
ಹಾಜರುಪಡಿಸುವುದು. 

3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 

4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 


ರದ್ದುಪಡಿಸಲಾಗುತ್ತದೆ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೩೭ 





ನಿ; ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ ಮತ್ತು ಕನ್ನಡ ಭಾಷಾ ಪರೀಕ್ಷೆ (850 ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 

6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು.” 

7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸುವುದು. 

8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. ್ವD/SPL/04/PET/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. 

9. ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, 
ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ದರಾಗಿರುತ್ತಾರೆ. 

11. ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 

12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 
ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷ ರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ 
ಹಾಸನ ಜಿಲ್ಲೆ, ಹಾಸನ. 


ಕಂದಾಯ ಇಲಾಖೆ 


ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳ ಕಾರ್ಯಾಲಯ, ಹಾಸನ ಜಿಲ್ಲೆ, ಹಾಸನ _ 573 201 
ಅಧಿಕೃತ ಜ್ಞಾಪನ 
ನಂ.ಗ್ರಾಲೆ.ಸಿಬ್ಬಂದಿ-106/2010-11, ದಿನಾಂಕ: 08-02-2012 


ವಿಷಯ:- ಹಾಸನ ಜಿಲ್ಲಾ ಕಂದಾಯ ಘಟಕದಲ್ಲಿ ಖಾಲಿ ಇರುವ ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಆಯ್ಕೆ 


ಆದ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ನೀಡುವ ಕುರಿತು. 


ಉಲ್ಲೇಖ:- 1) ಸರ್ಕಾರದ ಅಧಿಸೂಚನೆ ಸಂ ಕಂಇ 299 ಬಿಎಸ್‌ಸಿ 2006 ದಿನಾಂಕ: 3/2/2009 ಮತ್ತು ದಿನಾಂಕ: 24/7/2009. 


2). ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಕಂದಾಯ ಇಲಾಖೆ, ಬೆಂಗಳೂರು ರವರ ಪತ್ರದ ಸಂಖ್ಯೆ.ಕಂ.ಇ.04 ಬಿ.ಎಸ್‌.ಸಿ. 
2011 ದಿನಾಂಕ: 25/02/2011. 


3) ಈ ಕಚೇರಿಯ ಸಮ ಸಂಖ್ಯೆ ಅಧಿಸೂಚನೆ ದಿನಾಂಕ: 13/05/2011. 


4) ಈ ಕಾರ್ಯಾಲಯದ ಆಯ್ಕೆ ಪಟ್ಟಿ ದಿನಾಂಕ: 24-09-2011. 


ಹಾಸನ ಜಿಲ್ಲೆಯ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 42 ಗ್ರಾಮಲೆಕ್ಕಿಗರ ಹುದ್ದೆಗಳಿಗೆ ನೇರನೇಮಕಾತಿ ಮೂಲಕ ಭರ್ತಿಮಾಡುವ 
ಸಲುವಾಗಿ ಕರ್ನಾಟಕ ಸಾಮಾನ್ಯ ಸೇವೆಗಳು (ರೆವೆನ್ಯೂ ಸಬಾರ್ಡಿನೇಟ್‌ ಬ್ರಾಂಚ್‌, ಕೇಡರ್‌ ಅಂಡ್‌ ರಿಕ್ರೂಟ್‌ಮೆ೦ಟ್‌) ನಿಯಮಗಳನ್ವಯ ಉಲ್ಲೇಖ(1) 
ಮತ್ತು (2) ರಲ್ಲಿನ ಸರ್ಕಾರದ ಅಧಿಸೂಚನೆಯಂತೆ ಉಲ್ಲೇಖ(3) ರ ಈ ಕಾರ್ಯಾಲಯದ ಅಧಿಸೂಚನೆಯನ್ವಯ, ಆನ್‌ಲೈನ್‌ ಮೂಲಕ ಅರ್ಜಿಗಳನ್ನು 


ಆಹ್ವಾನಿಸಲಾಗಿತ್ತು. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತವಾದ ಅರ್ಜಿಗಳನ್ನಾದರಿಸಿ, ಅರ್ಹತೆ ಮತ್ತು ಮೀಸಲಾತಿಯನ್ವಯ ವಿಂಗಡಿಸಿ 110 ರ 


ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳ ಪರಿಶೀಲನಾ ಪಟ್ಟಿಯನ್ನು ತಯಾರಿಸಿ ಪ್ರಕಟಿಸಲಾಗಿರುತ್ತದೆ. ಈ ಪರಿಶೀಲನಾ ಪಟ್ಟಿಯ ಬಗ್ಗೆ ಆಕ್ಷೇಪಣೆ/ತಕರಾರು 


ತ್ರ ೧ a 


ಅರ್ಜಿಗಳನ್ನು ಸಲ್ಲಿಸಲು ಕಾಲಾವಕಾಶ ನೀಡಲಾಗಿತ್ತು. 


೩೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಪರಿಶೀಲನಾ ಪಟ್ಟಿಯಲ್ಲಿ ಲಭ್ಯವಾದ ಅರ್ಹ ಅಭ್ಯರ್ಥಿಗಳ ಮೂಲ ದಾಖಲೆಗಳನ್ನು ಪರಿಶೀಲಿಸಿ ಆಯ್ಕೆ ಪಟ್ಟಿಯನ್ನು ಉಲ್ಲೇಖ (4) ರಂತೆ 


ಗ್ಗ 
ಪ್ರಕಟಿಸಲಾಗಿದೆ. 


ಆಯ್ಕೆ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳಿಗೆ ದಿನಾಂಕ: 17-10-2011 ರಂದು ಸಮಾಲೋಚನಾ ಸಭೆ ನಡೆಸಿ ಖಾಲಿ ಹುದ್ದೆಗಳ ಮಾಹಿತಿಯನ್ನು 
ನೀಡಿ ಅಭ್ಯರ್ಥಿಗಳು ಆಪೇಕ್ಷೆ ಪಟ್ಟಂತಹ ಕಾರ್ಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಲು ಅವಕಾಶ ನೀಡಲಾಗಿದೆ. 


ಆಯ್ಕೆಯಾಗಿರುವ ಅಭ್ಯರ್ಥಿಗಳ ಮೆರಿಟ್‌ ಮತ್ತು ವರ್ಗವಾರು ಆಧಾರದ ಮೇಲೆ, ಈ ಕೆಳಕಂಡ ಅಭ್ಯರ್ಥಿಯನ್ನು ಗ್ರಾಮಲೆಕ್ಕಿಗರ ಹುದ್ದೆಯ 


ವೇತನ ಶ್ರೇಣಿಯ 5800-100-6000-125-6500-150-7100-175-7800-200-8600-225-9500-250-10500 ರಲ್ಲಿ ನೇಮಕಾತಿ ಮಾಡಿ 
ಆದೇಶಿಸಿರುತ್ತದೆ. 


























ಅಭ್ಯರ್ಥಿಯ ನೇಮಕಾತಿ ಮಾಡಿರುವ ವೃತ್ತದ 
ಡ್‌ ಸರು ತಂದೆಯ ಹೆಸರು ವಿಳಾಸ ಕಚ ೪ 
ಇಮಾನ್‌ ಟಿಪುಸಾಬ್‌ ಭಾಷಾ ನಗರ, ರಿಂಗ್‌ರೋಡ್‌, ರಜಹುಲ್ಲಾ ಮುಸ್ತಾಫಾ ನಗರ, ಬೇಲೂರು ತಾಲ್ಲೂಕು, 
ನ್‌ ಸ ರಾಘವೇಂದ್ರ ಶಾಲೆಯ ಬಲಕ್ಕೆ, ದಾವಣಗೆರೆ-577001. ಗೋಣಿಸೋಮನಹಳ್ಳಿ ವೃತ್ತ 
೪ 0. 
ಷರತ್ತುಗಳು 


I ಅಭ್ಯರ್ಥಿಯು ಈ ಆದೇಶ ತಲುಪಿದ 15 ದಿನಗಳೊಳಗೆ ಮೂಲ ದಾಖಲಾತಿಗಳೊಂದಿಗೆ ಸಂಬಂಧಿಸಿದ ತಹಶೀಲ್ದಾರರ ಸಮಕ್ಷಮದಲ್ಲಿ 
ವರದಿ ಮಾಡಿಕೊಳ್ಳುವುದು. ತಪ್ಪಿದಲ್ಲಿ ಕರ್ನಾಟಕ ನಾಗರೀಕ ಸೇವಾ (ಸಾಮಾನ್ಯ ನೇಮಕಾತಿ) 1977ರ ನಿಯಮ 18ರನ್ವಯ 
ನೇಮಕಾತಿಯನ್ನು ರದ್ದುಪಡಿಸಲಾಗುತ್ತದೆ. 

2. ಅಭ್ಯರ್ಥಿಯು ವಾಸಿಸುತ್ತಿರುವ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಬ್ಬರು ಗಣ್ಯ ವ್ಯಕ್ತಿಗಳಿಂದ ನೀಡಲ್ಪಟ್ಟ ನಡತೆ ಪ್ರಮಾಣ ಪತ್ರಗಳನ್ನು 
ಹಾಜರುಪಡಿಸುವುದು. 

3. ಈ ನೇಮಕಾತಿಯು ಅಭ್ಯರ್ಥಿಯು ಹಾಜರುಪಡಿಸಿರುವ ಪಿ.ಯು.ಸಿ. ಅಂಕ ಪಟ್ಟಿಯ ಸತ್ಯಾಪನೆಗೆ ಒಳಪಟ್ಟಿರುತ್ತದೆ. 

4. ಅಭ್ಯರ್ಥಿಯು ಸಲ್ಲಿಸುವ ಮೂಲ ದಾಖಲಾತಿಗಳಲ್ಲಿ ತಪ್ಪು ಮಾಹಿತಿ ಅಥವಾ ಸುಳ್ಳು ಎಂದು ಕಂಡು ಬಂದಲ್ಲಿ ಅಂತಹವರ ಆಯ್ಕೆಯನ್ನು 
ರದ್ದುಪಡಿಸಲಾಗುತ್ತದೆ. 

5. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾದ 2 ವರ್ಷಗಳ ಅವಧಿಯು ಪರಿವೀಕ್ಷಣೆ ಅವಧಿ (Probation Period) ಯಾಗಿರುತ್ತದೆ. ಈ ಅವಧಿಯಲ್ಲಿ 
(1) ಅಕೌಂಟ್ಸ್‌ ಲೋಯರ್‌ 2) ರೆವಿನ್ಯೂ ಲೋಯರ್‌ ಮತ್ತು ಕನ್ನಡ ಭಾಷಾ ಪರೀಕ್ಷೆ (850 ಯಲ್ಲಿ ಕನ್ನಡವನ್ನು ಪ್ರಥಮ ಅಥವಾ 
ದ್ವಿತೀಯ ಭಾಷೆಯಾಗಿ ತೆಗೆದುಕೊಳ್ಳದಿದ್ದಲ್ಲಿ) ಗಳಲ್ಲಿ ಉತ್ತೀರ್ಣರಾಗುವುದು. ತಪ್ಪಿದಲ್ಲಿ ಹಾಗೂ ಕೆಲಸ ಕಾರ್ಯಗಳು ತೃಪ್ತಿಕರವಾಗಿರದಿದ್ದಲ್ಲಿ 
ಸೇವೆಯಿಂದ ತೆಗೆದು ಹಾಕಲಾಗುವುದು. 

6. ಅಭ್ಯರ್ಥಿಯು ಸೇವೆಗೆ ಹಾಜರಾಗಿ ಭಾರತ ಸಂವಿಧಾನದ ರೀತ್ಯಾ “ನಿಷ್ಠೆಯ ಪ್ರಮಾಣ ವಚನ ಸ್ವೀಕರಿಸುವುದು.” 

7. ಅಭ್ಯರ್ಥಿಯು ಕರ್ತವ್ಯಕ್ಕೆ ಹಾಜರಾಗುವ ಸಮಯದಲ್ಲಿ ಸರ್ಕಾರಿ ವೈದ್ಯರಿಂದ ಪಡೆದ ವೈದ್ಯಕೀಯ ಅರ್ಹತಾ ಪ್ರಮಾಣ ಪತ್ರವನ್ನು 
ಹಾಜರುಪಡಿಸುವುದು. 

8. ಅಭ್ಯರ್ಥಿಯು ಸರ್ಕಾರದ ಆದೇಶ ನಂ. ೫0/581/04/981/05 ದಿನಾಂಕ 31/03/2006 ರಂತೆ ಹೊಸ ನಿವೃತ್ತಿ ವೇತನ ಯೋಜನೆಗೆ 
ಒಳಪಟ್ಟಿರುತ್ತಾರೆ. 

9. ಸರ್ಕಾರದ ಸುತ್ತೋಲೆ ಸಂ.ಕಂ.ಇ/54/ಬಿಎಸ್‌ಸಿ/2007, ದಿನಾಂಕ: 27/3/2007 ರನ್ವಯ ಅಂತರ ಜಿಲ್ಲಾ ವರ್ಗಾವಣೆಗೆ ಹಾಸನ ಜಿಲ್ಲೆಯಲ್ಲಿ 
ಕನಿಷ್ಟ 5 ವರ್ಷಗಳ ಸೇವೆಯನ್ನು ಕಡ್ಡಾಯವಾಗಿ ಪೂರೈಸತಕ್ಕದ್ದು. 

10. ಅಭ್ಯರ್ಥಿಗಳು, ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ಹಾಗೂ ಕರ್ನಾಟಕ ನಾಗರೀಕ ಸೇವೆ (ವರ್ಗೀಕರಣ, 
ನಿಯಂತ್ರಣ, ಮೇಲ್ಮನವಿ) ನಿಯಮಗಳು 1957 ಹಾಗೂ ಕಾಲಕಾಲಕ್ಕೆ ಸರ್ಕಾರದಿಂದ ಹೊರಡಿಸಲಾಗುವ ಇತರೆ ನಿಯಮಾವಳಿಗಳಿಗೆ 
ಬದ್ದರಾಗಿರುತ್ತಾರೆ. 

11. ಅಭ್ಯರ್ಥಿಯು ರೂ. 1000/- ಭದ್ರತಾ ಠೇವಣಿಯನ್ನು ರಾಷ್ಟ್ರೀಯ ಉಳಿತಾಯ ಪತ್ರದ ಮೂಲಕ ಸಂಬಂಧಪಟ್ಟ ತಹಶೀಲ್ದಾರರಲ್ಲಿ 
ಹಾಜರುಪಡಿಸುವುದು ಹಾಗೂ ತಹಶೀಲ್ದಾರರು ಈ ಮೊತ್ತಕ್ಕೆ ಭದ್ರತಾ ಮುಚ್ಚಳಿಕೆ ಪತ್ರವನ್ನು ಪಡೆದು ಸರ್ಕಾರಕ್ಕೆ ಆಧಾರ ಮಾಡಿಕೊಳ್ಳುವುದು. 

12. ಅಭ್ಯರ್ಥಿಯ ಜೇಷ್ಠತೆಯು ನೇಮಕಾತಿ ಪ್ರಾಧಿಕಾರದ ಉಲ್ಲೇಖ (4) ರಲ್ಲಿನ ಆಯ್ಕೆ ಪಟ್ಟಿಯಲ್ಲಿ ಪ್ರಸ್ತುತ ಇದ್ದಂತೆಯೇ ಇರತಕ್ಕದ್ದು ಹಾಗೂ 
ತದನಂತರ ಈ ಸಂಬಂಧ ಸರ್ಕಾರ ಹೊರಡಿಸುವ ಕಾನೂನು ತಿದ್ದುಪಡಿಗಳಿಗೆ ಒಳಪಟ್ಟಿರುತ್ತದೆ. 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷ ರು, 
ಗ್ರಾಮಲೆಕ್ಕಿಗರ ನೇಮಕಾತಿ ಸಮಿತಿ 
ಪಿ.ಆರ್‌. 40 ಹಾಸನ ಜಿಲ್ಲೆ, ಹಾಸನ. 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೩೯ 





ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 


ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ನಂ. 720, ಶಿಂಷಾ ಭವನ, 
46ನೇ ಅಡ್ಡರಸ್ತೆ, 8ನೇ ಬ್ಲಾಕ್‌, ಜಯನಗರ, ಬೆ೦ಗಳೂರು ರವರ ನಡವಳಿಗಳು: 


ರದ್ದತಿ ಆದೇಶ 


ವಿಷಯ:- ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಬೆಂಗಳೂರು ಜಿಲ್ಲಾ ನೇಮಕಾತಿ ಘಟಕದಲ್ಲಿನ ಪರಿಶಿಷ್ಟ ಪಂಗಡದ 
ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಬೆರಳಚ್ಚುಗಾರರಾಗಿ ನೇಮಕಗೊಂಡ ಹನುಮಂತರಾಯ ವೆಂಕಪ್ಪ 
ಗುಳೇದ ಹುನಗುಂದ ಇವರ ನೇಮಕಾತಿ ಆದೇಶವನ್ನು ರದ್ದುಪಡಿಸುವ ಬಗ್ಗೆ. 
ಉಲ್ಲೇಖ:- 1). ಸರ್ಕಾರದ ಅಧಿಸೂಚನೆ ಸಂಖ್ಯೆ DPAR 13 SBC 2001 ದಿನಾ೦ಕ: 21-11-2001 ರನ್ವಯ ಪ್ರಕಟಿಸಿರುವ 
ಬ್ಯಾಕ್‌ಲಾಗ್‌ ನೇಮಕಾತಿ ನಿಯಮಗಳು 2001. 
2) ಈ ಕಛೇರಿಯ ನೇಮಕಾತಿ ಆದೇಶ ಸಂಖ್ಯೆ; EST-1-274/01-02 ದಿನಾ೦ಕ: 17-10-2011. 
3) ಹನುಮಂತರಾಯ ವೆಂಕಪ್ಪ ಗುಳೇದ ಹುನಗುಂದ ಇವರ ಮನವಿ ದಿನಾಂಕ: 02-11-2011. 
4) ಈ ಕಛೇರಿಯ ಅಧಿಕೃತ ಜ್ಞಾಪನ ಸಂಖ್ಯೆ: ಸಿಬ್ಬಂದಿ-1-274/01-02 ದಿನಾಂಕ: 15-11-2011. 
5) ಹನುಮಂತರಾಯ ವೆಂಕಪ್ಪಗುಳೇದ ಹುನಗಂದ ಇವರ ಎರಡನೇ ಮನವಿ ದಿನಾಂಕ: 30-11-2011. 
6) ಈ ಕಛೇರಿಯ ಹಿಂಬರಹ ಸಂಖ್ಯೆ EST-1-274/01-02 ದಿನಾ೦ಕ: 15-12-2011. 
7) ಈ ಕಛೇರಿಯ ಜ್ಞಾಪನ ಸಂಖ್ಯೆ; EST-1-274/01-02 ದಿನಾ೦ಕ: 15-12-2011. 
8) ಉಪ ನೋಂದಣಾಧಿಕಾರಿ, ಬಾದಾಮಿ ಇವರ ಪತ್ರ ಸಂಖ್ಯೆ: ಉನೋಕಬ/ಸಿಬ್ಬಂದಿ/ಹಿಂಬರಹ-15/1-12 
ದಿನಾಂಕ: 03-01-2012. 


ಪ್ರಸ್ತಾವನೆ:- 

ದಿನಾಂಕ: 17-10-2011 ರ ಉಲ್ಲೇಖ (2) ರ ಈ ಕಛೇರಿಯ ನೇಮಕಾತಿ ಆದೇಶದಲ್ಲಿ ಕೆಳಕಂಡ ಬ್ಯಾಕ್‌ಲಾಗ್‌ ಅಭ್ಯರ್ಥಿಯನ್ನು ಈ 
ಇಲಾಖೆಯ ಬೆಂಗಳೂರು ಜಿಲ್ಲಾ ನೇಮಕಾತಿ ಘಟಕದಲ್ಲಿ ಗುರ್ತಿಸಲ್ಪಟ್ಟ ಪರಿಶಿಷ್ಟ ಪಂಗಡದ ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ 
ಬೆರಳಚ್ಚುಗಾರರೆಂದು ನೇಮಕ ಮಾಡಿ ಸದರಿ ಆದೇಶದಲ್ಲಿ ಈ ಅಭ್ಯರ್ಥಿಯನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಕಛೇರಿಗೆ 
ಬೆರಳಚ್ಚುಗಾರರೆಂದು ಸ್ಥಳ ನಿಯುಕ್ತಿ ಮಾಡಿ ಸದರಿ ಉಲ್ಲೇಖ (2) ರ ನೇಮಕಾತಿ ಆದೇಶವನ್ನು ಕೆಳಕಂಡ ಅಭ್ಯರ್ಥಿಗೆ ೩88೧ ಮೂಲಕ ಕಳುಹಿಸಿ ಸದರಿ 
ನೇಮಕಾತಿ ಆದೇಶವು ತಲುಪಿದ ದಿನಾಂಕದಿಂದ (15) ಹದಿನೈದು ದಿನಗಳೊಳಗೆ ನೇಮಕಾತಿ ಮಾಡಿದ ಕಛೇರಿಯಲ್ಲಿ ತಪ್ಪದೇ ಕೆಲಸಕ್ಕೆ ಹಾಜರಾಗುವಂತೆ 


ಸದರಿ ಅಭ್ಯರ್ಥಿಗೆ ಸೂಚಿಸಲಾಗಿತ್ತು. 























ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ SC/ ಈ ಅಭ್ಯರ್ಥಿಯನ್ನು ಬೆರಳಚ್ಚುಗಾರರೆಂದು ನೇಮಕ ವರ್ಗೀಕರಣ 
ಕ್ರಸಂ ST ಮಾಡಿದ ಕಛೇರಿ ಹೆಸರು 
1 ಹನುಮಂತರಾಯ ವೆಂಕಪ್ಪ ಗುಳೇದ, ST ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಪರಿಶಿಷ್ಟ ಪಂಗಡ 
ಸಂಗಮೇಶ್ವರ ಓಣಿ, ಮುಕ್ಕಾಂ ಪೋಸ್ಟ್‌: ಮುದ್ರಾಂಕಗಳ ಆಯುಕ್ತರ ಕಛೇರಿ, ಸಾಮಾನ್ಯ ಅರ್ಹತಾ 
ಹುನಗುಂದ, ತಾಲ್ಲುಕ್‌ ಹುನಗುಂದ, ಜಿಲ್ಲೆ: ನಂ. 720, ಶಿಂಷಾ ಭವನ, 46ನೇ ಅಡ್ಡರಸ್ತೆ ಅಭ್ಯರ್ಥಿ ಮುಖ್ಯಪಟ್ಟಿ 
ಬಾಗಲಕೋಟೆ 8ನೇ ಬ್ಲಾಕ್‌, ಜಯನಗರ, ಬೆ೦ಗಳೂರು 








ತದನಂತರ ಈ ಬಗ್ಗೆ ಸದರಿ ಅಭ್ಯರ್ಥಿಯು ದಿನಾಂಕ: 02-11-2011 ರಂದು ಉಲ್ಲೇಖ (3) ರನ್ವಯ ಈ ಕಛೇರಿಗೆ ಲಿಖಿತ 
ಮನವಿಯೊಂದನ್ನು ಸಲ್ಲಿಸಿ, ಅದರಲ್ಲಿ ತಾನು ಉಲ್ಲೇಖ (2) ರ ಈ ಕಛೇರಿಯ ಸದರಿ ನೇಮಕಾತಿ ಆದೇಶವನ್ನು ದಿನಾಂಕ: 24-10-2011 ರಂದು 
ಸ್ವೀಕರಿಸಿದ್ದು, ಸದರಿ ದಿನಾಂಕದಿಂದ ಹದಿನೈದು ದಿನಗಳೊಳಗೆ ಅಂದರೆ ದಿನಾಂಕ: 07-11-2011 ರೊಳಗೆ ನೇಮಕ ಮಾಡಿದ ತಮ್ಮ ಕಛೇರಿಯಲ್ಲಿ ಕೆಲಸಕ್ಕೆ 
ಹಾಜರಾಗಲು ಆಗುವುದಿಲ್ಲವೆಂದು ತಿಳಿಸುತ್ತಾ, ತಾನು ಈಗಾಗಲೇ ಬೆರಳಚ್ಚುಗಾರನಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಾದಾಮಿ ಇಲ್ಲಿ ಕೆಲಸ 
ನಿರ್ವಹಿಸುತ್ತಿರುವುದರಿಂದ ಸದರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಿಂದ ಬಿಡುಗಡೆ ಹೊಂದಿ, ನಂತರ ನಿಮ್ಮ ನೋಂದಣಿ ಮತ್ತು ಮುದ್ರಾಂಕ 
ಇಲಾಖೆಯಲ್ಲಿ ಕೆಲಸಕ್ಕೆ ಹಾಜರಾಗಬೇಕಾಗಿರುತ್ತದೆಯಾದ್ದರಿಂದ ಉಲ್ಲೇಖ (2) ರ ನೇಮಕಾತಿ ಆದೇಶದನ್ವಯ ನೋಂದಣಿ ಮತ್ತು ಮುದ್ರಾಂಕ 
ಇಲಾಖೆಯ ಬೆಂಗಳೂರು ಜಿಲ್ಲೆಯ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಬೆರಳಚ್ಚುಗಾರರಾಗಿ ಕೆಲಸಕ್ಕೆ ಹಾಜರಾಗಲು ಇನ್ನೂ ಹದಿನೈದು ದಿನಗಳ ಹೆಚ್ಚಿನ 


ಕಾಲಾವಕಾಶವನ್ನು ನೀಡಬೇಕೆಂದು ವಿನಂತಿಸಿರುತ್ತಾರೆ. 


ಈ ಕಾರಣದಿಂದ ಸದರಿ ಅಭ್ಯರ್ಥಿಯ ಕೋರಿಕೆಯಂತೆ ಈ ಇಲಾಖೆಯ ಬೆಂಗಳೂರು ಜಿಲ್ಲೆಯ ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ 
ಕೆಲಸಕ್ಕೆ ಹಾಜರಾಗಲು 1977 ರ ಕೆ.ಸಿ.ಎಸ್‌. (ಸಾಮಾನ್ಯ ನೇಮಕಾತಿ) ನಿಯಮಗಳಲ್ಲಿನ 18(2)ನೇ ನಿಯಮದನ್ವಯ ಸದರಿ ಅಭ್ಯರ್ಥಿಗೆ ದಿನಾಂಕ: 


22-11-2011 ರವರೆಗೆ ಹದಿನೈದು ದಿನಗಳ ಇನ್ನೂ ಹೆಚ್ಚಿನ ಕಾಲಾವಕಾಶವನ್ನು ಉಲ್ಲೇಖ (4) ರ ಈ ಕಛೇರಿಯ ಅಧಿಕೃತ ಜ್ಞಾಪನದಲ್ಲಿ ನೀಡಲಾಯಿತು. 


ಸದರಿ ಅಭ್ಯರ್ಥಿಯು ಈ ಬಗ್ಗೆ ಉಲ್ಲೇಖ (5) ರನ್ವಯ ದಿನಾಂಕ: 30-11-2011 ರಂದು ಇನ್ನೊಂದು ಲಿಖಿತ ಮನವಿಯನ್ನು ಈ ಕಛೇರಿಗೆ 
ಸಲ್ಲಿಸಿ, ಅದರಲ್ಲಿ ತನಗೆ ಕೆಲಸಕ್ಕೆ ಹಾಜರಾಗಲು ದಿನಾಂಕ; 22-11-2011 ರವರೆಗೆ ಹೆಚ್ಚಿನ ಕಾಲಾವಕಾಶ ನೀಡಿದ ಉಲ್ಲೇಖ (4) ರ ನಿಮ್ಮ ಕಛೇರಿಯ 


ಅಧಿಕೃತ ಜ್ಞಾಪನವು ತನಗೆ ದಿನಾಂಕ: 21-11-2011 ರಂದು ತಲುಪಿರುತ್ತದೆ. ಇದರಿಂದಾಗಿ ತಾನು ದಿನಾಂಕ; 22-11-2011 ರೊಳಗೆ ನೋಂದಣಿ 


೩೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





ಇಲಾಖೆಯ ಬೆ೦ಗಳೂರು ಜಿಲ್ಲೆಯಲ್ಲಿ ಬೆರಳಚ್ಚುಗಾರನಾಗಿ ಕೆಲಸಕ್ಕೆ ಹಾಜರಾಗಲು ಸಾಧ್ಯವಾಗುವುದಿಲ್ಲವೆಂದು ಇದಲ್ಲದೇ ತನ್ನ ಮನೆಯಲ್ಲಿ ವಯಸ್ಸಾದ 
ತಂದೆ ತಾಯಿ ಇರುತ್ತಾರೆ ಅವರನ್ನು ತಾನೇ ಜೋಪಾನ ಮಾಡಬೇಕಾಗಿರುತ್ತದೆ. ಆದ್ದರಿಂದ ಬೆಂಗಳೂರು ಜಿಲ್ಲೆ ಹೊರತುಪಡಿಸಿ ಬಿಜಾಪುರ, 
ಬಾಗಲಕೋಟೆ, ರಾಯಚೂರು ಹಾಗೂ ಕೊಪ್ಪಳ ಈ ಯಾವುದೇ ಜಿಲ್ಲೆಯ ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಕೆಲಸಕ್ಕೆ ಹಾಜರಾಗಲು ತನಗೆ 
ಅನುವು ಮಾಡಿಕೊಡಬೇಕೆಂದು ಕೋರಿಕೊಳ್ಳುತ್ತಾ, ಇದರನ್ವಯ ಕೆಲಸಕ್ಕೆ ಹಾಜರಾಗಲು ತನಗೆ ಇನ್ನೂ ಹದಿನೈದು ದಿನಗಳ ಕಾಲಾವಕಾಶ ಕೊಡಬೇಕೆಂದು 


ಸದರಿ ಅಭ್ಯರ್ಥಿಯು ಅವರ ಉಲ್ಲೇಖ (5) ರ ಎರಡನೇ ಮನವಿಯಲ್ಲಿ ವಿನಂತಿಸಿರುತ್ತಾರೆ. 


ಇದಕ್ಕೆ ಉತ್ತರವಾಗಿ ಬೇರೆ ಯಾವುದೇ ಜಿಲ್ಲೆಯಲ್ಲೂ ಬೆರಳಚ್ಚುಗಾರರ ವೃಂದದಲ್ಲಿ ಪರಿಶಿಷ್ಟ ಪಂಗಡದ ಬ್ಯಾಕ್‌ಲಾಗ್‌ ಹುದ್ದೆಗಳನ್ನು 
ಗುರ್ತಿಸಿರುವುದಿಲ್ಲ. ಬೆ೦ಗಳೂರು ಜಿಲ್ಲೆಯಲ್ಲಿ ಮಾತ್ರ ಈ ಒಂದು ಪರಿಶಿಷ್ಟ ಪಂಗಡದ ಬ್ಯಾಕ್‌ಲಾಗ್‌ ಹುದ್ದೆಯನ್ನು ಗುರ್ತಿಸಲಾಗಿದ್ದು ನೀವು ಈ 
ಹುದ್ದೆಯಲ್ಲಿನ ಆಯ್ಕೆಗಾಗಿ ನಿಗಧಿತ ಬ್ಯಾಕ್‌ಲಾಗ್‌ ಅರ್ಜಿ ಸಲ್ಲಿಸಿದ ಕಾರಣದಿಂದ ನಿಮ್ಮನ್ನು ಬೆಂಗಳೂರು ಜಿಲ್ಲೆಯ ಪರಿಶಿಷ್ಟ ಪಂಗಡದ ಈ 
ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಉಲ್ಲೇಖ (2) ರನ್ವಯ ನೇಮಕ ಮಾಡಲಾಗಿದ್ದು ಇದು ನಿಯಮಾನುಸಾರ ಸಮಂಜಸವಾಗಿದೆ ಎಂದು 
ಹಾಗೂ 


ಮೇಲ್ಕಂಡ ಕಾರಣಗಳಿಂದ ಬೆಂಗಳೂರು ಜಿಲ್ಲೆಯನ್ನು ಬಿಟ್ಟು ನಿಮ್ಮನ್ನು ಬೇರೆ ಯಾವುದೇ ಜಿಲ್ಲೆಯಲ್ಲೂ ನೇಮಕ ಮಾಡಲು ನಿಯಮಗಳಲ್ಲಿ 
ಅವಕಾಶವಿರುವುದಿಲ್ಲವಾದ್ದರಿ೦ದ ಬೆ೦ಗಳೂರು ಜಿಲ್ಲೆಯನ್ನು ಬಿಟ್ಟು ಬೇರೆ ಯಾವುದಾದರೂ ಜಿಲ್ಲೆಯಲ್ಲಿ ನೇಮಕ ಮಾಡುವಂತೆ ಉಲ್ಲೇಖ (5) ರನ್ವಯ 
ಕೋರಿಕೊಂಡಿರುವ ನಿಮ್ಮ ಈ ಕೋರಿಕೆಯನ್ನು ಪರಿಗಣಿಸಲಾಗುವುದಿಲ್ಲವೆಂದು ದಿನಾ೦ಕ: 15-12-201 ರ ಉಲ್ಲೇಖ (6) ರ ಈ ಕಛೇರಿಯ 
ಹಿಂಬರಹದಲ್ಲಿ ಸದರಿ ಅಭ್ಯರ್ಥಿಗೆ ಸ್ಪಷ್ಟವಾಗಿ ತಿಳಿಸಲಾಯಿತು. 


ಇದಲ್ಲದೇ ಒಂದು ವೇಳೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಬೆಂಗಳೂರು ಜಿಲ್ಲೆಗೆ ಸೇರಿದ ಪರಿಶಿಷ್ಟ ಪಂಗಡದ ಈ ಬ್ಯಾಕ್‌ಲಾಗ್‌ 
ಹುದ್ದೆಯಲ್ಲಿ ಬೆರಳಚ್ಚುಗಾರರಾಗಿ ಕೆಲಸಕ್ಕೆ ಹಾಜರಾಗಲು ನಿಮಗೆ ಇಷ್ಟವಿದ್ದಲ್ಲಿ ಇನ್ನಾವುದೇ ರೀತಿಯ ಕಾರಣ ನೀಡದೆ ಉಲ್ಲೇಖ (6) ರ ಸದರಿ 
ಹಿಂಬರಹವು ತಲುಪಿದ ದಿನಾಂಕದಿಂದ (15) ಹದಿನೈದು ದಿನಗಳೊಳಗೆ ಕೆಲಸಕ್ಕೆ ಹಾಜರಾಗುವಂತೆ ಸೂಚಿಸಿ, ಬೆಂಗಳೂರು ಜಿಲ್ಲೆಯ ಸದರಿ ಬ್ಯಾಕ್‌ಲಾಗ್‌ 
ಹುದ್ದೆಯಲ್ಲಿ ಕೆಲಸಕ್ಕೆ ಹಾಜರಾಗಲು 1977ರ ಕೆಸಿಎಸ್‌ (ಸಾಮಾನ್ಯ ನೇಮಕಾತಿ) ನಿಯಮಗಳಲ್ಲಿನ 18(2)ನೇ ನಿಯಮದನ್ವಯ ಸದರಿ ಅಭ್ಯರ್ಥಿಗೆ (15) 
ಹದಿನೈದು ದಿನಗಳ ಇನ್ನೂ ಹೆಚ್ಚಿನ ಕಾಲಾವಕಾಶವನ್ನು ಎರಡನೇ ಬಾರಿಗೆ ಸದರಿ ಉಲ್ಲೇಖ (6) ರ ಹಿ೦ಬರಹದಲ್ಲಿ ನೀಡಲಾಯಿತು. 


ಇದರ ಜೊತೆಗೆ ಒಂದು ವೇಳೆ ಸದರಿ ಅವಧಿಯೊಳಗೆ ಈಗಲೂ ಕೆಲಸಕ್ಕೆ ಹಾಜರಾಗದೇ ಇದ್ದಲ್ಲಿ ಈ ಬಗ್ಗೆ ನೀವು ಹೇಳುವುದೂ ಏನೂ 
ಇಲ್ಲವೆಂದು ಪರಿಗಣಿಸಿ ಉಲ್ಲೇಖ (2) ರನ್ವಯ ಮಾಡಿರುವ ನಿಮ್ಮ ನೇಮಕಾತಿ ಆದೇಶವನ್ನು ಯಾವುದೇ ಕಾರಣ ಹಾಗೂ ನೋಟೀಸ್‌ ನೀಡದೆ 
ಶಾಶ್ವತವಾಗಿ ರದ್ದುಪಡಿಸಲಾಗುವುದೆ೦ದು ಅಂದರೆ €೩nಂ। ಮಾಡಲಾಗುವುದೆಂದು ಸಹ ಸದರಿ ಅಭ್ಯರ್ಥಿಗೆ ಉಲ್ಲೇಖ (6) ರ ಸದರಿ ಹಿಂಬರಹದ 


ಮೂಲಕ ಸ್ಪಷ್ಟಪಡಿಸಲಾಯಿತು. ಹಾಗೂ ಉಲ್ಲೇಖ (6) ರ ಸದರಿ ಹಿಂಬರಹವನ್ನು ಸದರಿ ಅಭ್ಯರ್ಥಿಗೆ ತಪ್ಪದೇ ಖುದ್ದಾಗಿ ಜಾರಿ ಮಾಡುವಂತೆ ಉಪ 


ನೋಂದಣಾಧಿಕಾರಿಗಳು, ಬಾದಾಮಿ ಇವರನ್ನು ಉಲ್ಲೇಖ (7) ರ ಈ ಕಛೇರಿಯ ಜ್ಞಾಪನದಲ್ಲಿ ಕೋರಲಾಯಿತು. 

ಇದಕ್ಕೆ ಉತ್ತರವಾಗಿ ಉಪ ನೋಂದಣಾಧಿಕಾರಿಗಳು, ಬಾದಾಮಿ ಇವರು ದಿನಾಂಕ: 03-01-2012 ರಂದು ಉಲ್ಲೇಖ (8) ರನ್ವಯ ಈ 
ಕಛೇರಿಗೆ ಬರೆದಿರುವ ಅವರ ಪತ್ರದಲ್ಲಿ ದಿನಾಂಕ: 15-12-2011 ರಂದು ಉಲ್ಲೇಖ (6) ರನ್ವಯ ನೀಡಿರುವ ಹಿ೦ಬರಹವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿ, ಬಾದಾಮಿ ಇಲ್ಲಿ ಬೆರಳಚ್ಚುಗಾರರಾಗಿರುವ ಶ್ರೀ ಹನುಮಂತರಾಯ ವೆಂಕಪ್ಪ ಗುಳೇದ ಎಂಬ ಸದರಿ ಅಭ್ಯರ್ಥಿಗೆ ದಿನಾಂಕ: 31-12-2011 ರಂದು 
ಖುದ್ದಾಗಿ ಜಾರಿ ಮಾಡಿರುವುದಾಗಿ ವರದಿ ಮಾಡಿರುತ್ತಾರೆ. 


ಆದರೆ ಸದರಿ ಅಭ್ಯರ್ಥಿಯು ಈ ಕಛೇರಿಯ ದಿನಾಂಕ: 15-12-2011 ರ ಉಲ್ಲೇಖ (6) ರ ಹಿಂಬರಹವನ್ನು ದಿನಾಂಕ: 31-12-2011 
ರಂದು ಖುದ್ದಾಗಿ ಸ್ವೀಕರಿಸಿದ್ದು, ಇದರನ್ವಯ ಸದರಿ ದಿನಾಂಕದಿಂದ (15) ಹದಿನೈದು ದಿನಗಳೊಳಗೆ ಅಂದರೆ ದಿನಾಂಕ: 15-01-2012 ರೊಳಗೆ ಸದರಿ 


ಅಭ್ಯರ್ಥಿಯು ಈ ಕಛೇರಿಯಲ್ಲಿ ಬೆರಳಚ್ಚುಗಾರರಾಗಿ ಕೆಲಸಕ್ಕೆ ಹಾಜರಾಗಬೇಕಿತ್ತು. 


ಆದರೆ ಕೆಲಸಕ್ಕೆ ಹಾಜರಾಗಲು ಈ ರೀತಿ ಇವರಿಗೆ ದಿನಾಂಕ: 15-01-2012 ರವರೆಗೆ ಹದಿನೈದು ದಿನಗಳ ಹೆಚ್ಚಿನ ಕಾಲಾವಕಾಶವನ್ನು 
ಎರಡನೇ ಬಾರಿಗೆ ನೀಡಿದ ನಂತರವೂ ಸಹ ಸದರಿ ಅಭ್ಯರ್ಥಿಯು ಈ ತಹಲ್‌ವರೆವಿಗೂ ಇವರನ್ನು ನೇಮಕ ಮಾಡಿದ ಕಛೇರಿಯಲ್ಲಿ ಬೆರಳಚ್ಚುಗಾರನಾಗಿ 
ಕೆಲಸಕ್ಕೆ ಹಾಜರಾಗಿರುವುದಿಲ್ಲ. ಹಾಗೂ ಕೆಲಸಕ್ಕೆ ಹಾಜರಾಗಲು ಇವರಿಗೆ ನೀಡಿದ ಹೆಚ್ಚಿನ ಕಾಲಾವಕಾಶವು ಸಹ ಈಗಾಗಲೇ ಮುಕ್ತಾಯವಾಗಿರುತ್ತದೆ. 
ಇವರನ್ನು ನೇಮಕ ಮಾಡಿದ ಮೇಲ್ಕಂಡ ಕಛೇರಿಯಲ್ಲಿ ಈ ಅಭ್ಯರ್ಥಿಯು ಈ ತಹಲ್‌ವರೆವಿಗೂ ಕೆಲಸಕ್ಕೆ ಹಾಜರಾಗದೇ ಇರುವ ಕಾರಣ ಸದರಿ 


ಅಭ್ಯರ್ಥಿಯ ನೇಮಕಾತಿ ಆದೇಶವನ್ನು ಕಾನೂನು ರೀತ್ಯಾ ರದ್ದುಪಡಿಸುವುದು ಸೂಕ್ತವೆಂದು ಮನಗಂಡು ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಸಂಖ್ಯೆ: EST-1-274/01-02, ದಿನಾಂಕ: 24-02-2012 
ಆದೇಶ 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಉಲ್ಲೇಖ (1 ರ ಅಧಿಸೂಚನೆ ಅನ್ವಯ ಹಾಗೂ 1977 ರ ಕೆ.ಸಿ.ಎಸ್‌. (ಸಾಮಾನ್ಯ 
ನೇಮಕಾತಿ) ನಿಯಮಗಳಲ್ಲಿನ 18(3)ನೇ ನಿಯಮದನ್ವಯ ಪ್ರದತ್ತವಾದ ಅಧಿಕಾರದ ಮೇರೆಗೆ ಮೇಲ್ಕಂಡ ಅಭ್ಯರ್ಥಿಯಾದ ಹುನುಮ೦ತರಾಯ ವೆಂಕಪ್ಪ 
ಗುಳೇದ, ಸಂಗಮೇಶ್ವರ ಓಣಿ, ಹುನಗುಂದ ಇವರನ್ನು ಈ ಇಲಾಖೆಯ ಬೆಂಗಳೂರು ಜಿಲ್ಲಾ ನೇಮಕಾತಿ ಘಟಕದಲ್ಲಿನ ಪರಿಶಿಷ್ಟ ಪಂಗಡದ 
ಬೆರಳಚ್ಚುಗಾರರ ಬ್ಯಾಕ್‌ಲಾಗ್‌ ಹುದ್ದೆಯಲ್ಲಿ ಬೆರಳಚ್ಚುಗಾರರೆಂದು ನೇಮಕ ಮಾಡಿದ ಈ ಕಛೇರಿಯ ಉಲ್ಲೇಖ (2) ರ ನೇಮಕಾತಿ ಆದೇಶವನ್ನು ಈ 


ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಲಾಗಿದೆ. (೮೩8೦1 ಮಾಡಲಾಗಿದೆ). 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೪೧ 





ಇದರಿಂದಾಗಿ ಮೇಲ್ಕಂಡ ಅಭ್ಯರ್ಥಿಯು ಈ ತಕ್ಷಣದಿಂದ ಈ ಇಲಾಖೆಯಲ್ಲಿನ ಬೆರಳಚ್ಚುಗಾರರ ಹುದ್ದೆಯ ನೇಮಕಾತಿ ಹಕ್ಕನ್ನು 
ಕಳೆದುಕೊಂಡಿರುವರೆಂದು ಹಾಗೂ ಬೆರಳಚ್ಚುಗಾರರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಹೊಂದಿರತಕ್ಕದ್ದಲ್ಲವೆಂದು ಹಾಗೂ ಸದರಿಯವರು 
ಬೆರಳಚ್ಚುಗಾರರ ಹುದ್ದೆಯ ಮೇಲೆ ಯಾವುದೇ ಹಕ್ಕನ್ನು ಸಾಧಿಸತಕ್ಕದ್ದಲ್ಲವೆಂದು ಈ ಮೂಲಕ ಆದೇಶಿಸಿದೆ. 


ಡಾ: ವಿ. ಚಂದ್ರಶೇಖರ್‌ ಭಾ.ಆ.ಸೇ., 
ನೇಮಕಾತಿ ಪ್ರಾಧಿಕಾರಿ ಹಾಗೂ ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಪಿ.ಆರ್‌. 46 ಮುದ್ರಾಂಕಗಳ ಆಯುಕ್ತರು, ಬೆಂಗಳೂರು 
FORM-| 
(SEE RULE-9) 
Department of Police 
Office of the, Superintendent of Police, Bijapur, Dated : 10" February, 2012. 
NOTIFICATION 
Shri Appasaheb Sahebagowda Biradar, working as AHC-108 in the DAR office of The Superintendent of Police, 


Bijapur District is permitted to change his Surname to Shri Appasahe, SahebaGowda Patil. 
P.D.c/n 24 Superintendent of Police, Bijapur 


FORM-1 
DEPARTMENT OF EDUCATION 
OFFICE OF THE DDPI, HAVERI, 


NOTIFICATION 
Shri/Smt. PARASHURAM.BASAVANTAPPA.HARIJAN Working as Primary School Teacher in the Education 
Department of/Office of Govt. Primary School, Ghalapuj, is permitted to change his/her name 10 
PARASHURAM.BASAVANTAPPA.DODMANI. 
PD- c/n 27 
Signature and Designation of the Appointing Authority 
FORM-1 


DEPARTMENT OF EDUCATION 
OFFICE OF THE BLOCK EDUCATION CITY RANGE, BELGAUM 
NOTIFICATION 
DATE 26-09-2011 
Smt. SUREKHA NAGOJI KAMBLE Working as Assistant Teacher in the Education Department of/Office of Govt. 
M.L.P.S. No. 37, Nanawadi, Belgaum, is permitted to change her name to SUREKHA DEEPAK METRI. 


PD- c/n 28 
Signature and Designation of the Appointing Authority 


FORM-| 
(SEE RULE-9) 
Department of Police 
NOTIFICATION 
Shri Shrishail Basappa Doddalakkanavar working as Armed Police Constable-299 in the Police Department of/Office of 
D.A.R. Head Quarters Navanagar Bagalkot is permitted to change his/her Name 10 Shrishail Basappa Ullagaddi. 


P.D.c/n 25 Superintendent of Police, Bagalkot 
FORM-I 
(SEE RULE-9) 
Department of Education 
NOTIFICATION 


Sri Eshappa Shekarappa Konappanavar working as Assistant Teacher working in the G.P.S. Aalavandi, At & Dist: 
Koppal department of office of the Education Department G.P.S. Alavandi 70/6191. Koppal is permitted to change has name to 


Esappa Shekarppa Mattur. 
೧.೧. ೦/೧ 26 Asst.Director,Education Department, Koppal. 


೩೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





IN THE COURT OF THE IV ADDL.CITY CIVIL JUDGE, BANGALORE, CCH.21 
P & 5.0.110.25009 / 2012 (Hg: 30.03.2012) 
PETITIONER:- 1. Smt. SHAISTA BANU, W/o. late Mohammed lsmail T., 
Aged about 37 years, 
2. Miss. ASMA BANU, D/o. Late Mohammed 191781 T., 
Aged about 16 years, 
3. T. MOHAMMED FAIZAN , S/o. Late Mohammed Ismail T., 
Aged about 14 years, 
4. MADIHA BANU, D/o. Late Mohammed Ismail T., 
Aged about 11 years 
Sl.No.2 to 4 are Minors, Represented by their Mother And Natural Guardian Smt. Shaista Banu 
All are residing at No.118, 119, Chandni Chowk Road, Shivajinagar, Bangalore-560051. 


V/S 
RESPONDENT: NIL 


PUBLIC NOTICE 


WHEREAS, the petitioners above named have made an application under Section. 372 of the Indian Succession Act for 


grant of Succession Certificate in respect of the movable properties morefully described in the schedule below of the deceased 
Mohammed Ismail T. who died intestate on 08.08.2010. 


Be it known that no caveat has been entered and that the said petition is posted for hearing on 30.03.2012 and any 


person claiming to have any interest in the estate of the deceased may come and see the proceedings before the grant of 
Succession Certificate. 


SCHEDULE 


a) The amount of Rs.1,22,488.33 with interest lying in S.B. A/c.No.10030, Amanath Bank, Amanath Co-operative 
Bank Ltd., Shivajinagar Branch, Bangalore. 

b) The Amount of Rs.1,65,000/- along with interest lying in RBD A/c.No.M.1.8946, Amanath Bank, Amanath 
Co-operative Bank Lid., Shivajinaqar Branch, Bangalore. 


Given under my hand and seal of this Court, this 09" Day of February 2012. 


By Order of the Court 


Asst. Registrar 
P.D. 20 City Civil Court, Mayo Hall Unit, Bangalore. 


IN THE COURT OF THE 4" ADDITIONAL CITY CIVIL JUDGE, BANGALORE 
P & S.C. NO:25026/2011 (C.C.H. NO:21 HEARING DATE: 24-03-2012) 
BETWEEN: 
SAGAYARAJ, SON OF LATE A.ANTHONY RAJ, 
RESIDING AT No.363/A, 2° Cross, Pillanna Garden 1° Stage, 


St. Thomas Town Post, Bangalore- 5660 084. PETITIONER 


AND: 


NL RESPONDENT 


ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ೩೪೩ 





PUBLIC NOTICE 


Whereas the Petitioner above named had made an application filed under Section-276 of the INDIAN SUCCESSION 
ACT, for grant of Probate of the Will dated:03-06-2006 in respect of the Schedule Property and credit of Mrs. Mary Theresa @ 
Theresa who had died intestate on 4th April 2011. 

Be it known that no caveat had been entered and that the said petition is posted for hearing on 24.03.2011 and any 
person claiming to have any interest in the estate of the deceased may come and see the proceedings before the grant of Probate. 


SCHEDULE OF THE PROPERTY 


Immovable Property House Property bearing Old No.363/A, Previous Division No.48, Now known as Pillanna Garden, 
Bangalore, New B.B.M.P No.15/1, situated at Pillanna Garden, 1° Stage, Bangalore and within B.B.M.P Ward No.90, ೧.1.೧ No. 90- 
11-15/1, measuring East to West: 25 Feet and North to South: 30 feet, in all measuring Total Area: 750 Sq. Ft., 


AND BOUNDED ON THE: 


East by: Corporation Land 
West by: Site No.363 
North by: Road 

South by: Site No.632/A 


Also there exists over the schedule property, built up R.C.C. structure consisting of GROUND, FIRST AND SECOND 


FLOORS respectively, with existing civic amenities thereon. 


Given under my hand and seal on this the 14" day of February 2012. 


By Order of the Court 


Asst. Registrar 
P.D. 21 City Civil Court, Mayo Hall Unit, Bangalore. 


KARNATAKA STATE BOARD OF WAKFS 
Darul awkaf, No. 6, Cunningham Road, Bangalore-52 
NO. KBW REG 38 BLY 98-99, BANGALORE, DATED 08-06-99 
CERTIFICATE OF REGISTRATION 
It is hereby certified that the Wakf described hereunder is registered and brought on to the Register of Wakfs in 


accordance with Sections 36 of the Wakf Act, 1995. 








Sl. No. of 
Names, Class & Description of the Name of the 
Kitabul Particulars of Wakf properties 
Wakfs Muthawalli 
Awkaf 
287 Dargah Hazrath Syed Khader sha Properties : Managing 
Sirajuddin Jamalulla Khaderialies Khader Sy. No. 680/- measuring:- Committee 
sha Moula sha Khaderi & Dargah Hazrath represented b 
KA He 2-22 situated at Sirguppa ಕ p f Y 
Syed Ali Rajab Badsha Khaderi & its President. 
khabrasthan Sadat (sunni) Sirguppa Boundaries : 
Bellary Dist. East : Nala than after Muslim Khabrasthan & 
Huts. 


West : Private lands 
North : Road 
South : Rasta 




















Addl. Chief Executive Officer, 
PD 22 Karnataka State Board of Wakfs, 


೩೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೮, ೨೦೧೨ ಭಾಗ-೫ 





KARNATAKA STATE BOARD OF WAKFS 
NO. KSBW REG 06 BLY 2011-12, BANGALORE, DATED 07-12-2001 
CERTIFICATE OF REGISTRATION 


It is hereby certified that the below mentioned Wakf is registered with the Karnataka State Board of Wakfs under Section 
36 of the Wakf Act, 1995. 











Sl. No. of 
Name of the 
Kitabul Name, Class & Description of the Wakfs Particulars of Wakf properties 
Muthawalli 
Awkaf 
655 Addl. Property of Dargah Hazrath Syed PROPERTIES : Managing 
Khader Sha Sirajuddin Janalullan Khadari Bearing Sy. No. 780, Committee 
alias Khaddar Sha Moula Sha Khaderi & represented b 
Measuring : 2.75 Acres B ಜೆ 
Dargah Hazrath Syed Ali Rajab Badesha its President. 
Khadri & Khabrasthan Sadath (Sunni) 5000೬162 - 
Siruguppa, Bellary District. East : Sy. No. 435 
West : Sy. No. 761, 763, 779 
North : Sy. No. 680 
South : 781 

















This certificate is issued under powers delegated vide order No. KBW/110/ADM/2005-06 dated 02-03-2006 of 
Karnataka State Board of Wakfs, Bangalore. 
Addl. Chief Executive Officer |/c. 
PD 23 Karnataka State Board of Wakfs, 


ಅಡ್ವೋಕೇಟ್‌ ಜನರಲ್‌ ರವರ ಕಛೇರಿ, ಉಚ್ಚನ್ಯಾಯಾಲಯ ಕಟ್ಟಡ, ಬೆಂಗಳೂರು-560001. 
ತಿದ್ದುಪಡಿ 
ಸಂಖ್ಯೆ : 192/ಎಜಿ/ಎಇಸ್‌ಟಿ/2011-12, ದಿನಾಂಕ : 22-02-2012 
ಶೀಘ್ರಲಿಪಿಗಾರರ ಮತ್ತು ಬೆರಳಚ್ಚುಗಾರರ ಹುದ್ದೆಗಳಿಗಾಗಿ ಅರ್ಜಿ ಅಹ್ವಾನಿಸಿರುವ ಈ ಕಛೇರಿಯ ಅಧಿಸೂಚನೆ ದಿನಾಂಕ : 16/02/2012ರ 
ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟವಾಗಿರುವ ಅಧಿಸೂಚನೆ ಸಂಖ್ಯೆ : 187/ಎಜಿ/ಎಇಸ್‌ಟಿ/2011-12, 
ದಿನಾಂಕ : 08-02-2012ರಲ್ಲಿ “ವಯೋಮಿತಿ” ಶೀರ್ಷಿಕೆಯಡಿ ಈ ಕೆಳಕಂಡಂತೆ ನಮೂದಿಸಿರುವುದನ್ನು :- 


1 ಪರಿಶಿಷ್ಟ ಜಾತಿ : ಪರಿಶಿಷ್ಟ ಪಂಗಡ : ಪ್ರವರ್ಗ-1 ; 38 ವರ್ಷಗಳು 
2. ಸಾಮಾನ್ಯ ವರ್ಗ ; 33 ವರ್ಷಗಳು 
3. ಇತರೆ ಹಿಂದುಳಿದ ವರ್ಗಗಳು ತ 36 ವರ್ಷಗಳು 


ತಿದ್ದುಪಡಿ ಮಾಡಿ ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು. 


1 ಪರಿಶಿಷ್ಟ ಜಾತಿ : ಪರಿಶಿಷ್ಟ ಪಂಗಡ : ಪ್ರವರ್ಗ-1 ; 40 ವರ್ಷಗಳು 
2. ಸಾಮಾನ್ಯ ವರ್ಗ | 35 ವರ್ಷಗಳು 
3. ಇತರೆ ಹಿಂದುಳಿದ ವರ್ಗಗಳು p 38 ವರ್ಷಗಳು 


ಎಂ. ಕೃಷ್ಣಪ್ಪ, 
ನ್‌ 
P.R. 38 ಆಡಳಿತಾಧಿಕಾರಿ. 


